KPBranam 


ಯಕ್ಷಗಾನ 
ಶ್ರೀಮತೀ ಪರಿಣಯ 

ಮತ್ತು 
ಮಧ್ಯಮ ವ್ಯಾಯೋಗ 


ಹರಿದಾಸ 
ಶೇಣಿ ಗೋಪಾಲಕೃಷ್ಣ ಭಟ್ಟ 

ಕಾಸರಗೋಡು, 


ದ್ವಿತೀಯ ಮುದ್ರಣ 

1980 


ಬೆಲೆ : ರೂ . 3- 00 


ko Gradiaron 


ಯಕ್ಷಗಾನ 


ಶ್ರೀಮತೀ ಪರಿಣಯ 

ಮತ್ತು 
ಮಧ್ಯಮ ವ್ಯಾಯೋಗ 


ಹರಿದಾಸ 
ಶೇಣಿಗೋಪಾಲಕೃಷ್ಣ ಭಟ್ಟ 
* ಕಾಸರಗೋಡು 


೧೯೮೩ 


ಬೆಲೆ: 


ರೂ . 3 . 00 


Yakshagana : 


SHRIMATHI PARINAYA 

and 
MADHYAMAVYAYOGA 


By 


Haridasa 
Sheni Gopalakrishna Bhat . 
Kasaragod 


6 


ಪ್ರಕಾಶಕರು 


ಹರಿದಾಸ 
ಶೇಣಿಗೋಪಾಲಕೃಷ್ಣ ಭಟ್ , 
( ಹರಿನಿವಾಸ?? 
ಕಾಸರಗೋಡು 


ಮುದ್ರಕರು 


ಗುರುಕುಲ ಮುದ್ರಣಾಲಯ , ಪೆರ್ಲ 


೧೯೮೦ 


ಬೆಲೆ: ರೂ . 300 


ಮೊದಲ ಮಾತು 


- ಶ್ರೀಮಾನ್ ಹರಿದಾಸ ಗೋಪಾಲಕೃಷ್ಣ ಭಟ್ಟರು ವಿರಚಿಸಿದ 
ಯಕ್ಷಗಾನ ಶ್ರೀಮತೀ ಪರಿಣಯ '` ವೆಂಬ ಪ್ರಬಂಧಕ್ಕೆ ಮುನ್ನುಡಿ 
ಯೊಂದನ್ನು ಬರೆದುಕೊಡಬೇಕೆಂದು ನನ್ನನ್ನು ಕೇಳಿಕೊಂಡರು. ಯಕ್ಷಗಾನ 
ಕಲಾಸರಸ್ವತಿಯ ಸೇವಕರಲ್ಲಿ ನಾನೊಬ್ಬ ವಯೋವೃದ್ಧನಿರಬಹುದು . 
ಅದನ್ನವರು ಜ್ಞಾನವೃದ್ದನಿರುತ್ತೇನೆಂದು ಭಾವಿಸಿ ಹಾಗೆ ಕೇಳಿಕೊಳ್ಳಲಿಕ್ಕೆ 
ಕಾರಣವಾಯಿತೆಂದು ನನ್ನೆಣಿಕೆ . ಯಕ್ಷಗಾನ ರಂಗದಲ್ಲಿ ಒಂದು ಕ್ಷಣಕ್ಕೆ 
ತೋರಿಸಿದ ಆತ್ಮಗೌರವದ ನನ್ನ ಉತ್ಸಾಹದಿಂದ ಆ ಕಲಾರಂಗಕ್ಕೆ ಅನೇಕ 
ಜನ ಮಿತ್ರರು ನನ್ನನ್ನು ಸ್ವಾಗತೀಕರಿಸಲು ಕಾರಣವಾಯಿತಲ್ಲದೆ ನನ್ನಲ್ಲಿರುವ 
ಕಲಾಭಿಜ್ಞತೆ, ಪಾಂಡಿತ್ಯಗಳು ಕಾರಣವಾದದ್ದಲ್ಲ. ಶ್ರೀ ಭಟ್ಟರು ಕನ್ನಡದ 
ಕಲಾಸೇವಕರಾಗಿ ಕಥಾಕಾಲಕ್ಷೇಪಗಳಿಂದ ದಕ್ಷಿಣ ಕರ್ಣಾಟಕ ಮತ್ತು 
ಕೇರಳಗಳಲ್ಲಿ ಸುಪರಿಚಿತರಾದ ಬಾಲ ಹರಿದಾಸರು , ಜನಪ್ರೀತರಾದ 
ತರುಣ ಸಾಹಿತಿಗಳು, ಯಕ್ಷಗಾನ ಕಲಾಭಿಮಾನಿಗಳಾದ ನನ್ನ ಗೆಳೆಯರು 
ಇವರ ಅಪೇಕ್ಷೆಯನ್ನು ನಿರಾಕರಿಸಲು ಮನಸೊಪ್ಪದೆಹೋದುದರಿಂದ 
ನಾನು ಈ ಕಾರ್ಯವನ್ನು ಕೈಗೊಳ್ಳಬೇಕಾಯಿತು. ಯಕ್ಷಗಾನ ಪ್ರಪಂಚದಲ್ಲಿ 
ಏನಿದೆ ಎಂಬುದನ್ನು ಬೌದ್ದಿಕ ವಿಚಾರದಿಂದ ನೋಡಿದರೆ ಅದರ 
ಕಲೆಯ ಮಹತ್ವವು ವಿಶದವಾಗಿ ಕಾಣಬರುತ್ತಿದೆ. ಹಾಗೆ ವಿಚಾರದಿಂದ 
ಕಲಾಸರಸ್ವತಿಯನ್ನು ಪ್ರಸನ್ನೀಕರಿಸಿಕೊಂಡವರೇ ಅದರ ಸದಸದ್ವಿಚಾರಗಳ 
ಅಧಿಕಾರಿಗಳಾಗಿರುತ್ತಾರೆ. ಯಕ್ಷಗಾನವು ಜಾನಪದ ಸಾಹಿತ್ಯಕ್ಕೆ ಸೇರಿದ 
ರೂಪಕವಾಗಿದ್ದು ಸಂಗೀತಕ್ಕಿಂತಲೂ ಸಾಹಿತ್ಯ ಪ್ರಧಾನವಾದ ಕಲೆಯಾಗಿದೆ. 
ಕನ್ನಡಮ್ಮನ ಕಲಾಮಂದಿರವನ್ನು ಕಟ್ಟಿ ದ ವರೆ೦ದು ಕವಿಚರಿತ್ರೆಯಲ್ಲಿ 
ಪ್ರಸಿದ್ಧಿ ವಡೆದ 1200 ಕೈ ಮಿಕ್ಕಿದ ನಿಖಿಲ ಕರ್ಣಾಟಕದ ಗ್ರಂಥಕರ್ತೃ 
ಗಳಾದ ಸ್ತ್ರೀಪುರುಷರ ದುಡಿಮೆಯ ಪ್ರಯತ್ನಗಳಿಂದ ಕನ್ನಡವು ಇಂದಿಗೆ 


ಜೀವಂತ ಭಾಷೆಯಾಗಿ ಉಳಿದಿರುತ್ತದೆ. ಇನ್ನದು ನಾಶವಾಗಲಾರದು. 
ಕನ್ನಡಮಾತೆಯ ಸೇವಕರಲ್ಲಿ ನಮ್ಮ ಯಕ್ಷಗಾನದ ಕವಿಗಳು ಸೇರಿರುತ್ತಾರೆ. 
ದಕ್ಷಿಣ ಕರ್ಣಾಟಕದಲ್ಲಿ 18 ನೆಯ ಶತಮಾನದ ಆದಿಯಿಂದಲೇ ಪ್ರಸಿದ್ದಿಗೆ 
ಬಂದಿರುವ ಯಕ್ಷಗಾನ ಕಲೆಯ ಮೂಲಕವಿಯಾದ ಪಾರ್ತಿಸುಬ್ಬನೇ 
ತೌಳವನಾಡಿನ ಸೀಮಾಪುರುಷನಾಗಿರುವನು . ಈ ಕವಿಯು ಕೀರ್ತಿಶೇಷ 
ನಾಗಿ 1953ನೇ ಇಸವಿಯ ವಿಜಯ ಸಂವತ್ಸರಕ್ಕೆ 211 ವರ್ಷಗಳು 
ದಾಟಿದವೆಇದು ಸದ್ಯ ನಿರ್ಣಯಿಸಲ್ಪಟ್ಟಿದೆ. 


ಪಾರ್ತಿಸುಬ್ಬ ಕವಿಯಿಂದ ವಿರಚಿತವಾದ ಯಕ್ಷಗಾನ ಪ್ರಬಂಧ 
ಗಳು ಬಯಲಾಟಗಳ ಮೂಲಕ ಕರ್ಣಾಟಕದಲ್ಲಿ ಗೋಪಾಲರಾದಿಯಾಗಿ 
ಭೂಪಾಲರ ವರೆಗೆ , ಸ್ತ್ರೀ , ವೃದ್ದ , ಬಾಲಕರನ್ನು ದೃಶ್ಯ ಮತ್ತು ಶ್ರಾವ್ಯಗಳ 
ರಸಕಜ್ಜಾಯದಿಂದ ಸಮಾರಾಧನೆಗೊಳಿಸಿದ ಮೋಹಿನೀ ಕಲೆಯಾಗಿದೆ. 
ಜಾನಪದಗಳ ಜನರಿಗೆ ಧಾರ್ಮಿಕ, ಸಾಮಾಜಿಕ, ಐತಿಹಾಸಿಕ, ಲೌಕಿಕ, 
ಪಾರಲೌಕಿಕ,ಬೋಧೆಗಳನ್ನಿತ್ತು ಜನಜಾಗೃತಿಯನ್ನು ಮಾಡಿದ ಸಾಹಿತ್ಯ 
ವೆಂದರೆ ಯ ಕ್ಷಗಾ ನ ವೇ ಆಗಿದೆ. ಶ್ರೀಧರೀಯ , ನೀಲಕಂಠೀಯ 
ವ್ಯಾಖ್ಯಾನ ಗಳಾ ಗಲಿ , ಸಂಗೀತ ನಾಟಕ ವಸ್ತು ಕಾವ್ಯ ಗಳಾ ಗ ಲಿ, 
ಹಳ್ಳಿಯ ನಿವಾಸಿಕರಿಗೆ ಯಕ್ಷಗಾನ ಕಲೆಯು ಮಾಡಿದಷ್ಟರ ಕಲಾಸೇವೆ 
ಯನ್ನು ಮಾಡಲಿಲ್ಲ. ಬಂಗಾಳ, ಕಲ್ಕತ್ತ ಪ್ರಾಂತಗಳಲ್ಲಿ ವಿಶ್ವಕವಿ ಠಾಗೂರರ 
ಮತ್ತು ಬಂಕಿಂಚಂದ್ರ ಚಟರ್ಜಿಯವರ ಗೀತೆಗಳನ್ನು ಅಲ್ಲಿಯ ಕುರುಬರೂ 
ತಿಳಿದಿರುವಂತೆ ಪಾರ್ತಿಸುಬ್ಬ ಕವಿಯ ಯಕ್ಷಗಾನದ ಒಂದೆರಡು ಹಾಡು 
ಗಳನ್ನಾದರೂ ಹಳ್ಳಿಯರುಗಳ ಪಾಮರ, ಪಾಮರಿಯರು ಕೂಡ 
ತಿಳಿದಿರುವರು . ಪಾರ್ತಿಸುಬ್ಬ ಕವಿಯ ನಂತರ ನಮ್ಮ ಜಿಲ್ಲೆಯಲ್ಲಿ 


* ಪಾರ್ತಿಸುಬ್ಬ ಕವಿಯ ಕಾಲನಿರ್ಣಯವನ್ನು ಶ್ರೀ ಧರ್ಮಸ್ಥಳ 
ಹೆಗ್ಗಡೆಯವರಿಗೆ ಸಮರ್ಪಿಸಿದ ಸ ಮ ರ್ಪಣೆ'' ಎಂಬ ಪುಸ್ತಕದ ಪಾನು 
342 ರಿಂದ 350 ರ ವರೆಗಿನ ಪುಟಗಳಲ್ಲಿ ಪ್ರಕಟವಾದ, " ಯಕ್ಷಗಾನ 
ಕಲೆ ” ಎಂಬ ಲೇಖನದಲ್ಲಿ ಸಂಗ್ರಹಿಸಿ ಬರೆದಿರುತ್ತೇನೆ. 


iv 


ದಿವಂಗತರುಗಳಾದ ಗೇರಸೊಪ್ಪೆ ಶಾಂತಪ್ಪಯ್ಯ , ಮಟ್ಟಿ ವಾಸುದೇವ ಪ್ರಭು 
ಮೂಲ್ಕಿ ವೆಂಕಣ್ಣ , ಬಾಯಾರು ಸಂಕಯ್ಯ ಭಾಗವತರು, ನ೦ದಳಿ ಕೆ. 
ಲಕ್ಷ್ಮೀನಾರ್ಣಪ್ಪನವರೇ ಮೊದಲಾದ ಸನ್ಮಾನ್ಯ ಕವಿಗಳು ಯಕ್ಷಗಾನ 
ಪ್ರಸಂಗಗಳನ್ನು ವಿರಚಿಸಿ ಬೆಳಗಿಸಿರುತ್ತಾರೆ. ಪಾರ್ತಿಸುಬ್ಬ ಕವಿಯ ನಂತರ 
ದಲ್ಲಿ ಹುಟ್ಟಿದ ಯಕ್ಷಗಾನ ಪ್ರಬಂಧಗಳೆಲ್ಲಾ ಮೂಲ ಕವಿಯ ಪ್ರಬಂಧ 
ಗಳನ್ನು ಮೇಲ್ಪಂಕ್ತಿಯಾಗಿಟ್ಟುಕೊಂಡು ರಚಿಸಿದ ವು ಗಳಾಗಿ ರು , ವೆ 
ಆದುದರಿಂದ ಅವುಗಳ ಗುರಿಯು ಹೆಚ್ಚಾಗಿ ಬಯಲಾಟದ ರಂಗದ 
ಕಡೆಗೆಯೇ ಒಲಿದಿರುತ್ತದಲ್ಲದೆ ಈ ದಿನದ ಯಕ್ಷಗಾನ ರಂಗಗಳ ಕಡೆಗಿರುವು 
ದಿಲ್ಲ. ಪಾರ್ತಿಸುಬ್ಬ ಕವಿಯ ಕೃತಿಗಳಾದರೂ ಪ್ರಕ್ಷಿಪ್ತವಾಗಿ ಸೇರಿಸಿದ 
ತಿದ್ದಿದ ಪದ್ಯಗಳಿಂದ ಅ ಕ್ಲಾ ಗು ತ್ತಾ ಬಂದಂತೆ ನಾಲಮಾತೃಕೆಗಳ 
ರೂಪವೇ ಕೆಟ್ಟು , ಪದ್ಯಗಳೇ ರೂಪಾಂತರಗೊಂಡಿವೆ. ಹಾಗೂ ಮೊದಲಿನ 
ಪ್ರಯೋಧಯುಗದಿಂದ ವಿಜ್ಞಾನಯುಗಕ್ಕಿಳಿದು ಸ್ವಾತಂತ್ರಯುಗದೆ 
ನಿರೀಕ್ಷಣೆಯಲ್ಲಿರುವ ಈ ಕಾಲದಲ್ಲಿ ಯಕ್ಷಗಾನವು ಸಂಸ್ಕಾರವನ್ನು ಹೊಂದಿ 
ಪಂಡಿತ , ಪಾಮರರ ಸಮಾರಾಧನೆಯನ್ನು ಮಾಡಬೇಕಾಗಿದೆ. ಸಂಗೀತ 
ವೆಂಬುದರ ಗರ್ಭದಲ್ಲಿರುವ ಹಾಡುವಿಕೆ, ವಾದ್ಯವಾದನ , ನಾಟ್ಯಾಭಿನಯ 
ಗಳು ಯಕ್ಷಗಾನದಲ್ಲಿಯೂ ಇವೆ . ಸಂಗೀತ ನಾಟಕಗಳಲ್ಲಿಲ್ಲದ ಅಕ್ಕ 
ಕಲೆಯು ಇದರ ಜೀವಾಳವಾಗಿದೆ. ಯಕ್ಷಗಾನವು ರಾಗ - ತಾಳ - ಲಯ 
ಗಳನ್ನು ಇಟ್ಟುಕೊಂಡು ಸಾಹಿತ್ಯದ ಜಾಗ್ರತೆಯಿಂದ ಮುಂದುವರಿಯುತ್ತಿದೆ. 
ಯಕ್ಷಗಾನದ ಪದ್ಯಗಳನ್ನು ಹಾಡುವಾಗ್ಗೆ ಅರ್ಥಜ್ಞಾನವಿದ್ದೇ ಹೇಳ 
ಬೇಕಾಗುತ್ತದೆ. ಸಂಗೀತಗಾರರೆಂತೆ ಅರ್ಥಕ್ಕೆ ಪ್ರಾಧಾನ್ಯತೆಯನ್ನು ಕೊಡದೆ 
ಹಾಡಿದರೆ ಪಾತ್ರವರ್ಗದವರಿಗೆ ತೊಡಕುಂಟಾಗುವುದು . ಸಾಹಿತ್ಯಜ್ಞಾನ 
ಎಲ್ಲದೆ ಬರೇ ಸಂಗೀತಜ್ಞಾನದಿಂದಲೇ ಯಕ್ಷಗಾನವನ್ನು ಹಾಡಲಿಕ್ಕಾಗು 
ವುದಿಲ್ಲ. ಶರೀರಕ್ಕೆ ಶಿರಃಪ್ರಧಾನವಿರುವಂತೆ ಯಕ್ಷಗಾನ ಕಲಾಸರಸ್ವತಿಗೆ 
ಪ್ರಬಂಧವೇ ಉತ್ತರ ನಾಂಗವಿದೆ. ರಾಗ - ತಾಳ - ಲಯ - ನಾಟ್ಯ - 
ಅಭಿನಯ - ವೃಕ್ಷ ತ್ವಗಳೆಲ್ಲಾ ಅಂಗೋಪಾಂಗಗಳು, ಅಂಗಪ್ರತ್ಯ೦೯ ದಿಂದ 
ಕೂಡಿದ ಕಲೆಗಳ ದೇಹವೇ ಕಲಾಸರಸ್ವತಿಯ ಮೂರ್ತಿಯು. ರುಕನ 
ಕಲಾವಿದನಾದ ಕವಿಯು ಇದರಲ್ಲಿರುವ ಅಂಗೋಪಾಂಗಗಳಿಂದ ಕೂಡಿದ 


ಅಖಂಡ ಶರೀರದ ಚೈತನ್ಯ ಸ್ವರೂಪನಂತಿರಬೇಕು. ಪದ್ಯಬಂಧಗಳಿಗಾಗಿ 
ಛಂದಶ್ಯಾಸ್ತ್ರ - ಭಾಷಾಶುದ್ದತೆಗಾಗಿ ವ್ಯಾಕರಣ - ಸೊಬಗಿ ಗಾ ಗಿ 
ಅಲಂಕಾರಿಕ - ತಾಳ - ಲಯ , ಶ್ರುತಿ - ಕಾಲ - ಚತುರಶ್ರ - ತಿತ್ರ - ಮಿಶ 
- ಖಂಡಸಂಕೀರ್ಣಗಳ ತಿಳುವಳಿಕೆಗಾಗಿ ಸುಗೀತ ಶಾಸ್ತ್ರಗಳನ್ನರಿತು , 
ಮೃದಂಗವಾದನ, ನಾಟ್ಯ ಅಭಿನಯಗಳನ್ನು ಬಲ್ಲವನಾಗಿ ಭ ಗೋಲಿಕ - 
ಭಾಷಾಜ್ಞಾನ- ಪೌರಾಣಿಕ - ಐತಿಹಾಸಿಕ - ಧಾರ್ಮಿಕ - ಸಾಮಾಜಿಕ - 
ರಾಜಕೀಯಗಳನ್ನರಿತ ಸಾಹಿತ್ಯರಸರ್ಷಿಯಾಗಿದ್ದು ದ್ರಾಕ್ಷಾ ಪಾ ಕ ದ೦ತೆ 
ಬಿಗಿ ತೆಯ ಬಿಗಟಿಲ್ಲದೆ ಲಘುತೆಯ ರಸದಿಂದ ಕಾಲಕ್ಕನುಸಾರವಾದ 
ಪ್ರಬಂಧಗಳನ್ನು ರಚಿಸಿದರೆ ಅಂತಹ ಪ್ರಬಂಧಗಳು ಜನಮನೋರಂಜನೆ 
ಯನ್ನು ಮಾಡಿ ರಂಗದಲ್ಲಿ ಚಿರಕಾಲ ಬಾಳಿ ಬೆಳಗುತ್ತಿರುವುವು. 1924ನೇ 
ಇಸವಿಯಲ್ಲಿ ಯಕ್ಷಗಾನ ಕಲೆಯ ಸುಸ್ಕಾರಕ್ಕಾಗಿ ಮಂಗಳೂರು ಹಯರ್ 
ಎಲಿಮೆಂಟು ಅಧ್ಯಾಪಕರ ತರಬೇತಿ ಶಾಲೆಯಲ್ಲಿ ಕಲಾ ಭಿ ಜ್ಞ ರಾದ 
ಸದ್ವಿದ್ಯಾವಂತರನೇಕರ ಸೇರುವಿಕೆಯಿಂದ ಯಕ್ಷಗಾನೊಜೀವಿನೀ 
ಸಭಾ ” ಎಂಬ ಸಂಘವು ಸ್ಥಾಪಿಸಲ್ಪಟ್ಟಿತು. ಈ ಸಂಘದವರು ನಮ್ಮ 
ಜಿಲ್ಲೆಯ ಬಡಗಣ ಮತ್ತು ತೆಂಕಣ ತಿಟ್ಟುಗಳಲ್ಲಿ ಪ್ರಸಿದ್ದರಾದ ವ್ಯಕ್ತಿಗಳ 
ಸ್ನೇಲ್ಲಾ ಆ ಮ೦ತ್ರಿ ಸಿ ಯ ಕ್ಷಗಾನ ಕಲೆಯಲ್ಲಿರುವ ಅಶುದ್ಧತೆಗಳನ್ನು 
ನಿವಾರಿಸಿ ಶುದ್ಧತೆಯನ್ನುಂಟುಮಾಡಲು ಪ್ರಯತ್ನಪಟ್ಟ ಪರಿಶ್ರಮದ 
ಫಲವಾಗಿ ಯಕ್ಷಗಾನ ಕಲೆಯು ಬೆಳಗಲಾರಂಭವಾಯಿತು. ವಿದ್ಯಮಾನ 
ಗಳಿಗನುಸಾರವಾಗಿ ಕೃತವಿದರಾದ ವಿದ್ಯಾನ್ , ಶಿರೋಮಣಿ ಅಡ್ವಕೇಟ್ 
ಮೊದಲಾದ ಸುಶಿಕ್ಷಿತರೇ ಪಾತ್ರವರ್ಗಗಳನ್ನು ವಹಿಸಿಕೊಳ್ಳಲು ಯಕ್ಷಗಾನ 
ರಂಗಕ್ಕೆ ಪ್ರವೇಶಿಸಿದುದರಿಂದಲೂ , ಸಂಗೀತ ಸಾಹಿತ್ಯ ಗಳ ನ್ನು ಬಲ್ಲ 
ತರುಣರೇ ಹಾಡುಗಾರಿಕೆ, ಮೃದಂಗವಾದನಗಳಿಗೆ ಮುಂದೆ ಬಂದುದ 
ರಿಂದಲೂ , ಭರತನಾಟ್ಯ , ಭೂತನಾಟ್ಯಗಳನ್ನು ಅಭ್ಯಾಸಮಾಡುವ ಕೆಲವು 
ನಟ್ಟುವರು ನಾಟ್ಯಾಭಿನಯಗಳ ಜೀರ್ಣೋದ್ದಾರಕ್ಕೆ ಪ್ರಯತ್ನ ಪಟ್ಟಿದ್ದ 
ರಿಂದಲೂ ಮೂರು ದಶಕಗಳಿಂದೀಚೆಗೆ ಯಕ್ಷಗಾನ ಕಲೆಯು ದಿನೇ ದಿನೇ 
ಅಭಿವೃದ್ಧಿಯನ್ನು ಹೊಂದುತ್ತಾ ಬರುತ್ತಿದೆ. ಆದರೆ ಕಾಲಕ್ಕೆ ಸರಿಯಾದ 
ಕೋಲ?' ವಿರಬೇಕೆಂಬ ನಾಣ್ಣುಡಿಯಂತೆ ಮಾರ್ಮಿಕ ಪ್ರೇಕ್ಷಕರ ಆತುರಕ್ಕೆ 


ಸರಿಯಾದ ಯಕ್ಷಗಾನ ಪ್ರಬಂಧಗಳು ಸಾಕಷ್ಟು ರಚನೆಯಾಗದಿರುವುದು 
ಕಲಾರಂಗಕ್ಕೆ ಸದ್ಯ ಕೊರತೆಯನ್ನುಂಟುಮಾಡಿದೆ. ಹಲಕೆಲವು ನೂತನ 
ಪ್ರಸಂಗಗಳು ವಿರಚಿತವಾಗಿದ್ದರೂ ಬಳ್ಳಿ ಕುರುಡರು ಪರೀಕ್ಷಿಸಿದ ಆನೆಯ 
ಕತೆಯಂತಾಗಿದೆ. ಯಕ್ಷಗಾನ ಪ್ರಪಂಚವು ಕಲಾಪೂರ್ಣವಾಗಿ ಬೆಳಗ 
ಬೇಕಾದರೆ ಅದರಲ್ಲಿರುವ ವಿಶಿಷ್ಟವಾದ ಕಲೆಗಳನ್ನರಿತ , ನುರಿತ ಕವಿ 
ಗಳಿಂದಲೇ ಬೇಕಿದ್ದ ಪ್ರಬಂಧಗಳ ರಚನೆಯಾಗಬೇಕಾಗಿದೆ. ಇವಿಷ್ಟು 
ಮುನ್ನುಡಿಯ ಹಿನ್ನೆಲೆಯು. ... . 


“ ಶ್ರೀಮತೀ ಪರಿಣಯ ” ಎಂಬ ಈ ಯಕ್ಷಗಾನ ಪ್ರಬಂಧವು, 
ತಾಳವದ ಕೀರ್ತಿಶೇಷ ಕವಿಗಳಾದ ನ೦ ದ ಳಿ ಕೆ ಯ ವರ ಅದ್ಭುತ 
ರಾಮಾಯಣ'' ಗದ್ಯ ಕಾವ್ಯದ ದ್ವಿತೀಯ , ತೃತೀಯ , ಚತುರ್ಥಾಶ್ವಾಸ 
ಗಳ ಕಥಾಭಾಗದ ಸಂಗ್ರಹವಿದೆ. ಯಕ್ಷಗಾನ ರಂಗದ ನಾಟಕಕ್ಕೆ 
ಅನುಕೂಲವಾಗುವಂತೆ ಈ ತರುಣ ಕವಿಗಳು ಕಥಾರೂಪವನ್ನು ತುಸು 
ಬದಲಾವಣೆಗೊಳಿಸಿ ಕಾರ್ಯ ಮತ್ತು ಕಾರಣ ಗ ಳ ಸನ್ನಿವೇಶಗಳು 
ಹೊಂದಿಕೆಯಾಗುವಂತೆ ಇದನ್ನು ವಿರಚಿಸಿರುತ್ತಾರೆ. ಕವಿಯ ಸ್ವತಂತ್ರ 
ಪ್ರತಿಭೆಯು ಇದರಿಂದ ಪ್ರಕಾಶಗೊಂಡಿದೆ. ದೇವೇಂದ್ರನ ವಸಂತೋತ್ಸವ 
ದಿಂದ ಕಥೆಯು ಪ್ರಾರಂಭವಾಗಿದೆ. 


1) ಅಂಬರೀಷನ ಪ್ರವೇಶದ 'ಶ್ರೀರಾಜಪದ ಜಲಜಶೃಂಗ 
ಎಂಬ ' ವಾ . ಷ . ಪದ್ಯವು ಮನೋಹರವಾದ ಶಬ್ಲಾ ಲ೦ಕಾ ರ , 
ಅರ್ಥಾಲಂಕಾರಗಳ ಮಾಧುರ್ಯ ಮತ್ತು ಓಜಸ್ಸುಳ್ಳದ್ದಾಗಿದೆ . 

2) ಮಂತ್ರಿ ಕೇಳ ದೂರ್ವಾಸರಿತಾಗೆ' , ಎಂಬ ರಾಗ. 
ಮಾಲಿಕೆ ಜಂಪೆ ತಾಳದ - ೪ ಪದ್ಯಗಳು ತತ್ವಾರ್ಥ ಸಂದೇಶದ ಉತ್ತಮ 
ಬೋಧೆಯುಳ್ಳದ್ದಾಗಿ ಭಕ್ತಿಭಾವದ ಅಂಬರೀಷನ ಧೀ ರೊ ದಾ ತ್ಯ 
ಪಾತ್ರಕ್ಕೆ ಪುಷ್ಟಿಯನ್ನೀಯುತ್ತದೆ. 

3 ) ' ಮನವೇನಿದು ಮರುಳಾದುದು'' ಎಂಬ ಕಾ || ರೂ || 
ತಾಳದ ಪದ್ಯವು ಮನಸ್ಸಿನ ಚಂಚಲ ಸ್ವಭಾವದ ರೂಪಕವಿದೆ. ನಾರದ 


vii 


ನಂತಹ ಪಾತ್ರದ ಮುಖದಿಂದ ಸರಿಯಾದ ಸನ್ನಿವೇಶದಲ್ಲಿ ಬಂದಿದೆ . 

4 ) ಧಾರಿಣೀಶ್ವರನೆ ನಾನು?' ಎಂಬ ಶಂ || ೩ ಮಿಶ್ರ ತಾಳದ 
ಪದವುಕನ್ನಡ ಭಾರತದೊಳಗಣ ವಿದುರ ನೀತಿಯ ಒಂದರಿಂದೆರಡಹುದ 
ತಿಳಿ ಮೂರಂದವನು?' ಎಂಬ ಭಾ . ಷ. ದಿಯ ಪದ್ಯಕ್ಕೆ ಸಂವಾದಿ 
ಯಾಗಿದೆ. ಆ ಪದ್ಯಗಳ ಸಂಜ್ಞಾರ್ಥಗಳನ್ನು ಗದ್ಯದಿಂದ ಕೊಟ್ಟದ್ದು 
ಪಾತ್ರವರ್ಗದವರಿಗೆ ತುಂಬಾ ಸಹಾಯಕವಾಗಿದೆ. 


5 ) ** ಇಂದೋ ನಾಳೆಯೋ ಪತಿ , ಮಂದಿರವ ಸೇರುವೆ'' ಎಂಬ 
ತು || ಸಾ ! ಅಷ್ಟ - ಚಾ – ತಾಳದ ಪದ್ಯದಲ್ಲಿ ತಾಯಿ ಮಗಳಿಗೆ 
ಹೇಳುವ ಧಾರ್ಮಿಕ ಉಪದೇಶವು ಸಂಸಾರಿಕ ಪ್ರಪಂಚದ ಅತ್ಯುತ್ತಮ 
ದೃಶ್ಯವಿದೆ . 


- ಈ ಪ್ರಬಂಧದಲ್ಲಿ ರಾಗಗಳಿಗೆ ಅನುಸಾರವಾಗಿ ವಿರಚಿಸಿದ ತಾಳದ 
ಪದ್ಯಗಳ ಪದ್ದತಿಯು ಶ್ರೀ . ಹರಿದಾಸರು ತನ್ನ ಕಥಾಕಾಲಕ್ಷೇಪಗಳಲ್ಲಿ 
ಹೆಚ್ಚಾಗಿ ಉಪಯೋಗಿಸಿದವುಗಳೇ ಆಗಿರಬಹುದು. ಕಾಲ ಮತ್ತು 
ಲೆಕ್ಕಾಚಾರವಿಟ್ಟು ಹಾಡುವವರಿಗೆ ಇದು ಮಾರ್ಗಸರಣಿಯಲ್ಲಿದೆ. ರೂಢಿ 
ವಡೆದ ಯಕ್ಷಗಾನದ ಹಾಡುಗಾರರಿಗೆ ತಿಶ್ರ - ಮಿಶ್ರಗಳ ಸಿಕ್ಕಣಗಳನು 
ಬಿಡಿಸಬಹುದೇ ಎಂದು ನನಗನಿಸುತ್ತಿದೆ. ಈ ಪ್ರಬಂಧದಲ್ಲಿ ರಸಿಕರಂಜನ 
ವಾದ ಶೃಂಗಾರ, ಭಕ್ತಿ ಮತ್ತು ಹಾಸ್ಯರಸಗರ್ಭಿತವಾದ ಅರ್ಥಪುಷ್ಟಿ 
ಯುಳ್ಳ ಹಾಗೂ ಬೋಧಪ್ರದವಾದ ಪದ್ಯಗಳು ಬೇಕಷ್ಟು ಇವೆ . ಆ 
ಪದ್ಯಗಳು ಇತಿ ಮಿತಿ ಯು ದ್ದಾ ಗಿ ಕಿರಿದರೊಳ್ ಪಿರಿದರ್ಥ ? 
ವಯುತ್ತಿವೆ. ಈ ದಿನಕ್ಕೆ ಇಂತಹ ಪ್ರಸಂಗಗಳ ಅವಶ್ಯಕತೆ ಇದೆ. ತಳಪ 
ಸಾಮ್ರಾಜ್ಯದ ಕೀರ್ತಿಶೇಷ ಕವಿ ನಂದಳಿಕೆಯವರ ಸವಿ ನೆನಪನ್ನು ಈ 
ಪ್ರಬಂಧವು ಮಾಡದಿರಲಾರದು. ಕನ್ನಡದ ಬಾಲ ಹರಿದಾಸರಾಗಿ ದಿನದಿಂದ 
ದಿನಕ್ಕೆ ಮುನ್ನಡೆಗೊಳ್ಳುತ್ತಿರುವ ಈ ಕವಿಗಳು ಯಕ್ಷಗಾನ ಪ್ರಪಂಚಕ್ಕೆ 
ಮುಂದಿನ ಸೊಡರಾಗಿ ಬೆಳಗತಕ್ಕ ರಸಕವಿಗಳಿರುತ್ತಾರೆ. ನಮ್ಮ ನಾಡಿನದಾದ 
ಯಕ್ಷಗಾನ ಕಲೆ ಯ ಪ್ರಚಲಿತ ರಂಗಕ್ಕೆ ಉಪಯುಕ್ತವಾಗಿ ಚಿರಕಾಲ 


V111 


ಬಾಳುವ ಆಧುನಿಕ ಸಾಹಿತ್ಯ ಹಾಗೂ ಯಕ್ಷಗಾನ ಪ್ರಬಂಧಗಳು ಇನ್ನಷ್ಟು 
ವಿರಚಿತವಾಗಿ ಕಲಾರಂಗವುಶೋಭಿಸುವಂತೆ ವಾಗ್ಗೇವಿಯು ತನ್ನ ವರದ 
ಹಸ್ತದಿಂದ ಇವರನ್ನು ಹರಸಿ ದೀರ್ಘಾಯುರಾರೋಗ್ಯ ಭಾಗ್ಯಗಳನ್ನು 
ಕರುಣಿಸಲೆಂದು ಹಾರೈಸುತ್ತೇನೆ. 


- 8 ಓಂ ತತೃತ್ | 


ಪಾಣಾಜೆ, 
23- 8- 1953 


ಕೆ. ಪಿ. ವೆಂಕಪ್ಪ ಶೆಟ್ಟಿ , 


ನಿವೇದನೆ 


ನಾನು ತಿಳಿದಂತೆ ಯಕ್ಷಗಾನವು ವಿಶಿಷ್ಟವಾದೊಂದು ಗದ್ದುಗೆಯ 
ನೈರಿ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಮೂರು ದಶಕಗಳಾದುವು. 
ಅಂದಿನಿಂದ ಈ ಕಲಾರಾಮವು ಕೇವಲ ಜನಸಾಮಾನ್ಯರ ಕ್ರೀಡಾರಂಗ 
ಮಾತ್ರವಾಗಿರದೆ , ಸುಸಂಸ್ಕೃತ ವಿದ್ವಜ್ಜನರ ಶಾರದಾಪೀಠವೂ ಆಗಿದೆ 
ಯೆಂದು ನನ್ನೆಣಿಕೆ . ಇಂದಿಗೂ ಅಳಿದುಳಿದ ಆ ಹಿರಿಯ ಪೀಳಿಗೆಯ 
ಕಲಾವಿದರ ಕೂಡುವಿಕೆಯ ಯಕ್ಷಗಾನವೇದಿಕೆಯು ವಿಚಾರತರಂಗಗಳ 
ನ್ನೆಬ್ಬಿಸಿ, ಗಂಭೀರವಾಗಿ ಹರಿಯುವ ಜ್ಞಾನವಾಹಿನಿಯ ದಡವೇ ನಿಜ . 
ಶಂಕೆಯಿದ್ದವರೊಮ್ಮೆ ನಮೂಗ ಇಂತಹ ಪ್ರೌಢ ಯಕ್ಷಗಾನಕೂಟ 
ವೊಂದಕ್ಕೆ ಅವಶ್ಯವಾಗಿ ಬಂದು ಪರೀಕ್ಷಿಸುವುದೇ ವಿಹಿತ. 


ಈ ಕಲೆಯನ್ನು ಈ ನೆಲೆಗೆ ತಂದು ಬೆಲೆಯೇರಿಸಿದ ಹಿರಿಯರ 
ಸಾಲಿನಲ್ಲಿ ಇಂದು ಕೆಲವರ ಕಣ್ಮರೆಯು, ಇದರ ರಸನೌಕೆಯ ಬಿರುಕಿಗೆ 
ಕಾರಣವಾಯಿತಾದರೂ , ಹೊಣೆಯರಿತು, ರಂಧ್ರ ಮುಚ್ಚುವ ಸಾಹಸಕ್ಕೆ 
ಓದಿದ ಎಳೆಯರನೇಕರು ಸ್ಫೂರ್ತಿಯಿಂದ ಮುಂದೆ ಬರುತ್ತಿರುವುದು 
ಶುಭ ಲಕ್ಷಣವೇ . ಈ ಕಾಲಕ್ಕೆ ಸರಿಯಾಗಿ ಹಿರಿಯ ಕೈಗಳು ಅವರನ್ನು 
ಹರಸಿ ಸೆಳೆದಪ್ಪಿ , ತಾವು ದುಡಿದು ಕಟ್ಟಿದ ಕಲಾಮಂಟಪಕ್ಕೆ ಒಯು 
ಹುರಿದುಂಬಿಸುವುದೂ ಅಸ್ವಾಭಾವಿಕವಲ್ಲ. ಇದರ ಸೂಚನೆಯೆಂಬಂತೆ , 
ತಮ್ಮ ಜೀವಮಾನದ ಮಾಧ್ಯಾತ್ಮಿಕ ಮುಗಿಸಿ, ಕಹಿಸಿಹಿಗಳನ್ನುಂಡು, 
ಸಾಯಾತ್ಮಿಕಕ್ಕೆ ಮೊದಲು ಸ್ವಲ್ಪ ವಿಶ್ರಾಂತಿಗೆಂದು ಕುಳಿತಿದ್ದರೂ , ಕರೆ 
ಕೇಳಿದರೆ ಓಗೊಟ್ಟು, ಕಿರಿಯರೊಂದಿಗೆ ಹೊಂದಿಕೆಯಾಗಿ ದುಡಿಯುವ 
ಒಂದೆರಡು ಹಳೆಯ ಪಳಗಿದ ವ್ಯಕ್ತಿಗಳನ್ನು ಇನ್ನೂ ಯಕ್ಷಗಾನ ಕ್ಷೇತ್ರ 
ದಲ್ಲಿ ಕಾಣುತ್ತಿದ್ದೇವೆ. ಇದು ಸಾಲದೆ ? 


11. 


ಆದರೆ ಇಷ್ಟಿದ್ದೂ ವಿದ್ವಾಂಸರ ರಸದೂಟಕ್ಕೆ ತಕ್ಕವುಗಳಾಗಿ , 
ಹಾಡುಗಳೂ , ಪಾತ್ರಗಳೂ ಮಿತವಾಗಿರುವ, ಸಂಗೀತಮಾತೃಕೆಯಲ್ಲಿ 
ಹಾಡಬಹುದಾದ ಪ್ರಬಂಧಗಳು ಇನ್ನೂ ಬೇಕಷ್ಟು ಹುಟ್ಟಿ ಬೆಳೆದು 
ಯಾಕೆ ಬಂದಿಲ್ಲ, ಎಂಬೆಂದು ಕಳವಳ ಹತ್ತು ವರ್ಷಗಳ ಕೆಳಗೆ 
ನನ್ನನ್ನು ಪೀಡಿಸತೊಡಗಿತು . ಆ ದ ರೇನು ? ನಾನೊಬ್ಬ ಗಣ್ಯ ಕವಿ 
ಯಲ್ಲ; ಅಹುದಾಗಿದ್ದರೆ ಬಹುಶಃ ಆಗಲೇ ನಾಲ್ಕಾರು ಹೊತ್ತಗೆಗಳು 
ಒಟ್ಟಿಗೆ ಜನ್ಮತಾಳುತ್ತಿದ್ದುವೋ ಏನೊ ! ಸುಮ್ಮನಿರೋಣವೆ ? ತಾಳ್ಮೆಯ 
ಗುಣವೂ ಇಲ್ಲ . ಅಂತೂ ಕೊನೆಗೆ ಒತ್ತಾಯದ ಕೃತಿಯೊಂದು ಈ 
ರೂಪದಿಂದ ಎಂಟು ವರ್ಷಗಳ ಹಿಂದೆ ಹುಟ್ಟಿಕೊಂಡಿತು. ' ಹೆತ್ತವರಿಗೆ 
ಹೆಗ್ಗಣವಾದರೂ ಮುದ್ದು ' ಎಂಬಂತೆ ಅಪರೂಪವಾಗಿ ಜನಿಸಿದ ಈ 
ಕವಿತಾ ಶಿಶುವನ್ನು ಸಹಜವಾದ ವಾತ್ಸಲ್ಯದಿಂದ ಈ ವರೆಗೆ ಗಾಳಿ 
ಬೆಳಕಿಲ್ಲದ , ಭದ್ರವಾದ ಸ್ಥಾನದಲ್ಲಿರಿಸಿ ಕಾಪಾಡಿ , ಹೆತ್ತ ಕರುಳಿನ 
ಸ್ವಾಭಾವಿಕ ನಡತೆಯಂತೆ, ಹತ್ತು ಜನರ ಮುಂದೆ ಕೈಲಾದಷ್ಟು 
ಸಿಂಗರಿಸಿ , ಈಗ ಇರಿಸಿದ್ದೇನೆ, ರಸಿಕರು ಇದನ್ನು ಕಂಡು ಹೊಗಳಿ ಬೆನ್ನು 
ತಟ್ಟಿದರೆ , ನನಗೆ ಸಂತಸವುಂಟೆಂಬುದು ಸತ್ಯವೇ ಆದರೂ , ಮೆಚ್ಚದಿದ್ದರೆ . 
ದುಃಖದ ಲೇಶವಾದರೂ ಅಂಟದೆಂಬುದೂ ಅದರ ಜೊತೆಯ ನಿಜವೇ . 
ಯಾಕೆಂದರೆ, ಕರ್ಣಾಟಕ ವಾಗ್ಗೇವಿಗೆ ಹೀಗೊಂದು ಕಾಣಿಕೆಯನ್ನು 
ನಾನು ಅರ್ಪಿಸಿರುವುದು ತ್ರಿಕರಣಶುದ್ಧಿಯಿಂದೆಂಬ ದೃಢ ವಿಶ್ವಾಸ 
ನನಗೆ ಇನ್ನೂ ಇದೆಯಷ್ಟೇ ? 


ಎಂತಿದ್ದರೂ ಇದನ್ನು ಆದರದಿಂದ ಕಂಡು , ಕೊಂಡು ಓದಿ, ಜ್ಞಾನ 
ವಯೋವಾರ್ಧಕ್ಯವನ್ನು ಕ್ಷಣಕಾಲ ಮರೆತು , ಈಗಲೂ ಯಕ್ಷಗಾನ 
ಸರಸ್ವತಿಯ ಗೆ ಲ ವಿನ ಬಾ ವು ಟ ದ ದಂಡವನ್ನು ಹಿಡಿದೇ ಇರುವ, 
ಸೋಲರಿಯದ ಆ ಹಳೆಯ ಕೈಗಳಿಂದ, ವಿಮರ್ಶಾತ್ಮಕವಾಗಿ ಬರೆದ 
ಮುನ್ನುಡಿಯ ಚೆಲುವನ್ನಿತ್ತು , ಈ ಕೃತಿಯ ಕಳೆಯನ್ನೇರಿಸಿದ , ಶ್ರೀ | ಕವಿ 
ಭೂಷಣ ಕೆ . ಪಿ. ವೆಂಕಪ್ಪ ಶೆಟ್ಟರ ಸಾಲ ತೀರಿಸಲು ಸಾಧ್ಯವೇ ? ಯಕ್ಷಗಾನ 
ಪ್ರೇಮಿಗಳ ತಂಡವೊಂದು ಕೈ ಗೊ ಟ್ಟು ನೆರವಾದರೆ ಕಿಂಚಿತ್ತಾದರೂ 


ಸಲಿಸುವೆನೆಂಬ ಆ ಶಾ ಸನೆ ಕೊಡಬಲ್ಲೆನೆಂಬೆನಲ್ಲದೆ ಸದ್ಯ ಬೇರೇನೂ 
ಹೇಳಲಾರದವನಾಗಿದ್ದೇನೆ. ಇನ್ನು ಇದರ ಪ್ರಕಟಣೆಗೆ ನೆರವಾದ 
ಶ್ರೀ ಡಾ | ಕೆ. ಎಸ್ . ಆನಂದನವರ , ಮುದ್ರಿಸಿಕೊಟ್ಟ ಸಿರಿಗನ್ನಡ 
ಪ್ರೆಸ್ಸಿನವರೂ ಸದಾ ನನ್ನಿಂದ ಅಭಿನಂದನಾರ್ಹರು. 


ಇತಿ, 


ಕಾಸರಗೋಡು, ದ . ಕ. 
ಗಾಂಧಿ ಜಯಂತಿ 
ದಿನಾಂಕ, ೨ - ೧೦ - ೧೯೫೩ 


ಹರಿದಾಸ 
ಕೆ.ಗೋಪಾಲಕೃಷ್ಣ ಭಟ್ಟ 


ಯ ಕ್ಷಗಾನ 


ಮಧ್ಯಮವ್ಯಾಯೋಗ 


ಭಾಸಕವಿಯ ರಚನೆಯ ಆಧಾರದಿಂದ . 


KA 


ದ್ವಿತೀಯ ಮುದ್ರಣ 


ಈ ಮೊದಲು ೧೯೫೩ರಲ್ಲಿ ಮುದ್ರಣಗೊಂಡ 'ಶ್ರೀಮತಿ 
ಪರಿಣಯ ' ಮತ್ತು ೧೯೭೫ರಲ್ಲಿ ಮುದ್ರಿತವಾಗಿ ಉಚಿತವಾಗಿ ಹಂಚಲ್ಪಟ್ಟ 
“ ಮಧ್ಯಮ ವ್ಯಾಯೋಗ' ಎಂಬ ಎರಡು ಯಕ್ಷಗಾನ ಕೃತಿಗಳ ಪ್ರತಿಗಳು 
ಪೂರ್ಣವಾಗಿ ಮುಗಿದುಹೋಗಿವೆ. ಅಭಿಮಾನೀ ಮಿತ್ರರ ಹಾಗೂ 
ಯಕ್ಷಗಾನ ಕಲಾರಸಿಕರ ಒತ್ತಾಸೆಯಿಂದ ಈಗ ಪುನಃ ಆ ಎರಡು ಪ್ರಸಂಗ 
ಗಳನ್ನೂ ಒಂದುಗೂಡಿಸಿ ಪ್ರಕಟಿಸುತ್ತಿದ್ದೇನೆ. 


ತಮ್ಮ ಗುರುಕುಲ ಮುದ್ರಣಾಲಯದಲ್ಲಿ ಇದನ್ನು ಸುಂದರ 
ವಾಗಿ ಮುದ್ರಿಸಿಕೊಟ್ಟ ಗೆಳಯರಾದ ವಿದ್ವಾನ್ ಶ್ರೀ ಪೆರ್ಲ ಕೃಷ್ಣ 
ಭಟ್ಟರಿಗೆ ನನ್ನ ಕೃತಜ್ಞತೆಗಳು . 


ಜನವರಿ : ) 
1980 


ಹರಿದಾಸ 
ಶೇಣಿಗೋಪಾಲಕೃಷ್ಣ ಭಟ್ಟ 


xiv 


ನಿವೇದನೆ 


ನನ್ನೀ ರಚನೆಯೇನೂ ಮಹತ್ವದ್ದಲ್ಲ. ಶ್ರೀ ಎಸ್ . ವಿ. ಪರಮೇಶ್ವರ 
ಭಟ್ಟರ ತಪಸ್ಕೂ , ಅವರ ಕನ್ನಡ ಭಾಸಸಂಪುಟವೂ ಮಹತ್ವದ್ದು. ಗ್ರಂಥದ 
ಬಿಡುಗಡೆಯ ಈ ದಿನವಂತೂ ಅತ್ಯಂತ ಮಹತ್ವದ್ದು . ಈ ಶುಭದಿನದ 
ಸವಿನೆನಪಿಗಾಗಿ , ಈ ರಾತ್ರೆಯ ಅಭಿನಯಕ್ಕೆಂದು ಬರೆದ ಯಕ್ಷಗಾನರೂಪಕ 
ವಿದನ್ನು ಅಚ್ಚು ಹಾಕಿಸಿ ಧರ್ಮಾರ್ಥವಾಗಿ ಹಂಚುವ ನನ್ನ ಆಕಾಂಕ್ಷೆ 
ಮಹತ್ವದ್ದು. ಗೆಳೆಯ ಕವಿ ಕಯ್ಯಾರರು ಮುನ್ನುಡಿಯಿಂದ ಇದನ್ನು 
ಜನತೆಯ ಮುಂದೆ ಪ್ರಸಾರ ಮಾಡುವ ಧೈರ್ಯವನ್ನು ನನ್ನಲ್ಲಿ ತುಂಬಿದ್ದಾರೆ. 
ಸಿಂಡಿಕೇಟ್ ಬೇಂಕ್ ಇವರು ಪ್ರ ಕ ಟ ಣೆ ಯ ೩ ತ್ತು ಸಹಕರಿಸಿಯ , 
ಮಹಾವೀರ ಪ್ರಿಂಟರ್ ಇವರು ಸಕಾಲದಲ್ಲಿ ಮುದ್ರಿಸಿಯೂ ಉಪಕರಿಸಿ 
ದ್ದಾರೆ. ಇವರಿಗೆಲ್ಲ ಕೃತಜ್ಞನಾಗಿದ್ದೇನೆ. 


ಅಕ್ಟೋಬರ ದಿನಾಂಕ ೧ ) . 


೧೯೭೫ 


ಶೇ 


. 


XV 


ಮುನ್ನುಡಿ 


ಯಕ್ಷಗಾನ ಹಾಗೂ ಹರಿಕಥಾಪ್ರಸಂಗಗಳೆಂಬೀ ಉಭಯಕಲಾ 
ಕ್ಷೇತ್ರಗಳಲ್ಲಿ ಸವ್ಯಸಾಚಿಸಿ ಯಶಸ್ಸು ಪಡೆದ ಮಿತ್ರರಾದ ಶ್ರೀ ಶೇಣಿ 
ಗೋಪಾಲಕೃಷ್ಣ ಭಟ್ಟರು, ಭಾ ಸ ಕ ವಿ ಯ ' ಮಧ್ಯಮವ್ಯಾಯೋಗ? 
ಎಂಬ ರೂಪಕವನ್ನು ಆಧರಿಸಿ ಬರೆದ ಯಕ್ಷಗಾನಕೃತಿಗೆ ನನ್ನ ಮುನ್ನುಡಿ 
ಯನ್ನು ಹಾರೈಸಿದ್ದಾರೆ. ಭಾಸಕವಿಯ ಮಧ್ಯಮವ್ಯಾಯೋಗವನ್ನು 
ಸಾಹಿತ್ಯಜ್ಞರಿಗೆ ಪರಿಚಯಿಸುವುದಾಗಲಿ , ಶ್ರೀ ಶೇಣಿಯವರ ಕುರಿತು 
ಯಕ್ಷಗಾನಪ್ರಿಯರಿಗೆ ತಿಳಿಸುವುದಾಗಲಿ ಏನೂ ಪ್ರಯಾಸವಿಲ್ಲದ ಕಾರ್ಯ 
ವೆನ್ನುವುದರಿಂದ ನಾನೀ ಕೆಲಸವನ್ನು ಸಂತೋಷದಿಂದಲೇ ಒಪ್ಪಿಕೊಂಡಿ 
ದೇನೆ. 


ಕುಂತೀಪುತ್ರರಲ್ಲಿ ಭಿ ಮನು ಮಧ್ಯಮನು, ಕೇಶವದಾಸನೆಂಬ 
ಬ್ರಾಹ್ಮಣನ ಮಧ್ಯಮಪುತ್ರನನ್ನು ಘಟೋತ್ಕಚನಿಂದ ವಿಮೋಚನೆ 
ಗೊಳಿಸಬೇಕಾದ ಸಂದರ್ಭದಲ್ಲಿ ಮಗನೊಡನೆ ಭೀಮನು ಮಾಡಿದ 
ವ್ಯಾಯೋಗ ( ಜಗಳ ) ಇದರ ಕಥಾವಸ್ತು . ಮಹಾಭಾರತದ ಅರಣ್ಯ 
ಪರ್ವದಿಂದ ಈ ರೂಪಕ ಕಥೆಗೆ ಮೂಲವಸ್ತುವನ್ನು ಭಾಸಕವಿ 
ಆಯು ಕೊಂಡರೂ ಇಲ್ಲಿನ ಎಲ್ಲಾ ಘಟನೆಗಳೂ ಕ ವಿ ಕ ಲ್ಪಿ ತ ವೇ . 
ಕುತೂಹಲಕಾರಿಯಾದ ಸನ್ನಿವೇಶ ಹಾಗೂ ಕಲ್ಪನೆಯ ಮೂಲಕ ತಂದೆ 
ಮಕ್ಕಳ ಪ್ರೀತಿಯ ರಸಾನುಭೂತಿಯನ್ನು ಭಾಸಕವಿ ಹೃದಯಸ್ಪರ್ಶಿ 
ಯಾಗುವಂತೆ ಚಿತ್ರಿಸಿದ್ದಾನೆ. 


ಇಂತು ಭಾಸ ಕವಿಯಿಂದ ಗರಿವಡೆದ ಕಲ್ಪನಾವಿಹಂಗಮ ಶ್ರೀ ಶೇಣಿ 
ಯವರ ಈ ಯಕ್ಷಗಾನ ಕೃತಿಯ ಮೂಲಕ ಕನ್ನ ಡ ನಾ ಡಿ ನ ಜಾನಪದ 
ಕಲಾ ಲೋಕದಲ್ಲಿ ವಿಹರಿಸತೊಡಗಿದುದು ತುಂಬಾ ಸ್ವಾಗತಾರ್ಹ. 


xvi 


ಅಭ್ಯಾಸಬಲವೋ ಅನಿವಾರ್ಯವಾದ ಒಲವೋ , ಯಾವುದೇ ಕಾರಣವಿರಲಿ 
ಯಕ್ಷಗಾನ ಪ್ರಸ೦ ಗ ಗ ಳಿ ಗೆ ಪೌರಾಣಿಕ ಕಥಾವಸ್ತುವಿನ ಮೂಲವೇ 
ಹೊಂದಿಕೆಯಾಗುತ್ತದೆಯೆಂಬ ಜನಾಭಿಪ್ರಾಯವುಂಟು. ಹಾಗಿದ್ದರೂ 
ನಮ್ಮ ರಾಷ್ಟ್ರದ ಪ್ರಾಚೀನ ಮಹಾಕವಿಗಳು ಹಲವಾರು ಪೌರಾಣಿಕ ಕಥೆ 
ಗಳಿಗೆ ಅವರದೇ ಕಲ್ಪನೆಗಳನ್ನು ಕೂಡಿಸಿ ಉತ್ತಮ ರಚನೆಯನ್ನು ಮಾಡಿ 
ದ್ದಾರೆ. ಅಂತಹ ಸಾಹಿತ್ಯದ ಪರಿಚಯ ರಸಿಕಲೋಕಕ್ಕೆ , ಮುಖ್ಯವಾಗಿ 
ನಮ್ಮ ನಾಡಿನ ಅವಿದ್ಯಾವಂತರೆನಿಸಿದ ಗ್ರಾಮೀಣ ಜನತೆಗೆ ಆಗಬೇಕಾದರೆ 
ಶ್ರೀ ಶೇಣಿಯವರ ಇಂತಹ ರಚನೆಗಳು ತುಂಬಾ ಆವಶ್ಯಕವಾಗಿವೆ. ಇದೇ 
ರೀತಿ ಭಾಸನ ಇತರ ನಾಟಕಗಳು , ಕಾಳಿದಾಸ, ಭವಭೂತಿ ಶೂದ್ರಕಾದಿ 
ಗಳ ರೂಪಕಗಳು ಯಕ್ಷಗಾನಕ್ಕೆ ಭಟ್ಟಿಯಿಳಿಸುವ ಸತ್ಕಾರ್ಯಕ್ಕೆ ಈ ರಚನೆ 
ನಾಂದಿಯಾಗಲಿ ಎಂದು ಹಾರೈಸುತ್ತೇನೆ. ಕವಿತಾರಚನೆಯಲ್ಲಿಯೂ 
ಯೋಗ್ಯತೆಯನ್ನು ಗಳಿಸಿಕೊಂಡ ಶ್ರೀ ಶೇಣಿಯವರೂ ಈ ದಾರಿಯಲ್ಲಿ 
ಮುನ್ನಡೆಯಲಿ ಎಂದು ಆಶಿಸುತ್ತೇನೆ. 


ಪೆರಡಾಲ 


೧೦ - ೯ - ೧೯೭೫ 


E 


ಕಯ್ಯಾರ ಕಿಞ್ಞಣ್ಣ ರೈ 
kashanam 


XVII 


ಪಾತ್ರಗಳು 


( ಶ್ರೀವತೀ ಪರಿಣಯ ) 


೧ . ದೇವೇಂದ್ರ 
೨. ಚಿತ್ರರಥ 

ಮನ್ಮಥ 
೪. ನಾರದ ಮುನಿ 
೫ , ಪರ್ವತ ಮುನಿ 


5 


೬ . ಅಂಬರೀಷ ರಾಜ 
೭ . ಮಂತ್ರಿ 

ಮಹಾರಾಣಿ 
೯ . ಶ್ರೀಮತಿ 
೧೦ . ಮಹಾವಿಷ್ಣು 


xviii 


| ಓಂ ನಮೋ ಭಗವತೇ ವಾಸುದೇವಾಯು | 


ಶ್ರೀಮತೀ ಪರಿಣಯ 


ಶಾರ್ದೂಲವಿಕ್ರೀಡಿತಂ 
ಆವಂ ಶೈವಸಮಾಜದಿಂದೆ ಶಿವನೆಂಬಾಧಿಕ್ಯದಿಂ ಪೂಜೆಯಂ 
ಆವರಿ ವೈಷ್ಣವರಿಂದ ವಿಷ್ಣು ನಿಜನೆಂದಾವಾಗಳುಂ ಸೇವೆಯಂ | 
ಆವಂ ಜ್ಞಾನಿಗಳಿಂದಲಾತ್ಮನೆನಿಸುತ್ತಂ ಧ್ಯಾನಮಂ ಕೈಗೊಳು - 
ತ್ಯಾವಂಲೋಕವ ಕಾವನಾ ಕಣಿಪುರೇಶಂ ಕಾಯಲೆಮ್ಮಂ ಸದಾ | ೧ | 


ವಾರ್ಧಿಕ 
ಸಿಂಧುಶಯನನ ಚರಣನಳಿನಮಧುಕುಡಿದು, ಘನ | 
ಸಿಂಧುವನು ಕಡೆದು ನಿಜಸಂಪದವಿ ಪಡೆದು, ಸುಖ 
ಸಿಂಧುವಿನೊಳುಲ್ಲಾಸದಲಿ ಭೋಗನೌಕೆಯನ್ನೇರಿ ಸುರಭಟರ ಸೇನ | 
ಸಿಂಧುವಬ್ಬರಿಷರವ ನಂಬಿ ಮೈದುಂಬಿ, ಭವ | 
ಸಿಂಧುಕುಂಭಜನ ನೆನೆದೊಂದು ಮಧುಮಾಸದೊಳು 
ಸಿಂಧೂರರಥ ರಾಜಿಸುತಿರೆದ ಸಂತೋಷ 

ದಾವೇಶದಾದೇಶವ || ೧ || 


ನಾಟಿ ! ಕಂಪೆ 
ಎಂಬೆನೇನೀಸಿರಿಯು ತುಂಬೆ ಕಾರಣದೈವ | 
ದಿಂಬೆಯಲ್ಲದೆ ಬೇರೆ ನಂಬೆ ತರವುಂಟೇ | | 
ರಂಭೆಯರ್ವು ಹೊನ್ನಗೊಂಬೆಗಳ ಸೇವೆ ಕೈ - 1 
ಗೊಂಬೆನನುದಿನದ ಸೊದೆಯುಂಬಿ ಹರಿದಯದೆ | ೧ | 
ಬಲಿಯ ಬಲುಬಲುಹ ಬಲೆ ಬಲಿದಿಳಿಸುತೊಲಿದಿಲ್ಲಿ : 
ಬಲಿಗಳೆನಿಸುತಿಮ್ಮ ಬಳಗ ಬೆಳಗಿಸುತ !! 
ಸಲಹಿದನು ಹರಿ ಸೂಕ್ತಸಲಹೆಯುತ ಸಕಲ 
ಸಲಕರಣೆ ಸೇರಿ ಭಲೆ ! ಬೆಲೆಯೇರಿತೆಮಗೆ || ೨ || 
ಖಲರ ಸಮರದ ಛಾಂತಿಯಳಿದು, ಧರೆಯೊಳು ಶಾಂತಿ | 
ನೆಲಸಿತಹ ಮುಂದಿನ್ನು ಕ್ರಾಂತಿರವವಿಲ್ಲ ! 
ನಲಿಯಿರಾನಂದತುಂದಿಲರೆಲ್ಲರೆನುವಂತೆ !! 
ಗೆಳೆಯರೆ! ವಸಂತನ ಕಳೆಯೋರುತಿಹನು || ೩ || 


ಇಂದು ನಾವದರಿಂದಲಂದದೊಳು ರಂಭಾದಿ | 
ಸುಂದರಿಯರಿಂದೊದಗಿ ನಂದನಕ ಸಾಗಿ | | 
ಹೊಂದಿ ಸೊಗವುಣಲುಬೇಕೆಂದುದಿಸಿತೊಂದಾನೆ | 
ಯೆಂದೊರೆಯ ಚಿತ್ರರಥನೆಂದ ಸಂಭ್ರಮದೆ | ೪ || 


ಜಂಟಿ| ರೂಪಕ 
ನುಡಿಯು ಸಹಜ ದೇವರಾಜ ಕೂಡಿ ಸುರವಜ || 
ತಡೆಯದೀಗ ಸಾಗಿ ಬೇಗ ಪಡೆವ ಬಲು ಸೊಗ | ೧ || 
ಅದರೊಂದು ನುಡಿವೆನಿಂದು ಕೇಳ್ ಕೃಪಾಸಿಂಧು || 
ಮೋದನಧಿಕವಾಗಿ ಬೇಕಾ ಕುಸುವಸಾಯಕ || ೨ | 


ಕರೆಸು ಸ್ಮರನ ಬರಲಿ ಮದನನಿಲ್ಲಿ ತತ್ ಕ್ಷಣ !! 
ಹರುಷ ವನದಿ ವಗುಳೆ ವನದಿ ನೆರೆವ ಕುಶಲದಿ | ೩ | 


ಕಂದ 
ಭಲೆ ರಸಿಕಾಗ್ರೇಸರ ನಾಂ 
ತಲೆದೂಗಿದೆ ನಿನ್ನ ಸೂಕ್ತ ಸಲಹೆಗೆನುತ್ತಂ | 
ಬಲರಿಪು ದೂತರನಟ್ಟಲ್ 
ನಲವಿಂ ಸುಮಬಾಣ ಬಂದನಿಂದ್ರನ ಪೊರೆಗಂ || ೧ || 

- ಮಧ್ಯಮಾವತಿ | ಅಷ್ಟ ( ಚಾಪು) 
ತೋಷದೊಳಮರನಾಥ | ಆಗಮನ ವಿಶೇಷವಾಯ್ತಂದೆನುತ || 
ಶ್ರೀಶಕುಮಾರ ರತೀಶ ಮಂಡಿಸುತ ಸು || 
ಪಾಸನದೊಳು ಮಾರ್ಗಾಯಾಸವ ಕಳೆಯಿಂದ|| ೧ || 
ಮೆರೆವ ವಸಂತೋತ್ಸವ | ವೀ ದಿನದೊಳಾ | ಚರಿಸಲು ಬೇಕೆನುವ || 
ಸ್ಥಿರನಿರ್ಧಾರವನು ಗೈದಿರುವೆ ನೀ ಶುಭಕಾರ್ಯ | 
ನೆರವೇರಿಸಲು ನೀನು ನೆರವಾಗಬೇಕಿಂದು || ೨ || 
ನೀನಿಲ್ಲದಿರಲಿಕಿಂಥ | ಸಂಧಿಯೊಳುದ| ವಿನ್ನಿಲ್ಲ ರತಿಯ ಕಾಂತ || 
ಮಾನಿಸುತೆನ್ನ ನಿಧಾನವ ನೀನಗ್ರ | 
ಸ್ವಾನವ ವಹಿಸಿ ಮಹಾನಂದವೆಮಗೀಯೋ || ೩ || 


ಎನೆ ಕೇಳ್ತಾ ಕುಸುಮಶರಂ 
ಘನಹರ್ಷವನಾಂತು ನಾಕಪಾಲನೊಳೆಂದಂ | 
ಅನಿಮಿಷರರಸನೆ ನಿನ್ನಯ 
ಮನವಾಂಛಿತಕಹಿತಭಾವವಿಲ್ಲೆನಗೆನುತಂ || ೧ | 

ಕಲ್ಯಾಣಿ | ಅಷ್ಟ ( ಚಾಪು) 
ಅದರಿಂದ ನಂದನವ | ಸೇರಿ ವಿ | | 

ಬುಧಜಾಲಸಹಿತೈದುವ | ಪಲ್ಲವಿ || 
ವಿಧುಮುಖಿಯರ ಮೇಳವೊದಗಲಾವ್ ಬಹಳ | 
ಮುದದಿಂದ ಗೈವ ಸ್ಫೂರ್ತಿಯೊಳೀಯುತ್ಸವವನು || ಅ . ಪಲ್ಲವಿ 4, 


ಎನಲತಿ ಸಂತೋಷದನುಭವದಲ್ಲಿ ಸು - 1 
ಮನಸರರಸ ಸುರಗಣಿಕೆಯರ !! 
ಗಣವನು ನೆರಹಿ ಮೇಣನಿಮಿಷರನು ಕೂಡಿ| 
ಮನಸಿಜನೊಡಗೊಂಡೈತರುತಲಿಂತೆಂದನು || ೧ || 

ಕಮಾಚ್ 1 ರೂಪಳ 


ಮೀನಕೇತ ನೋಡು ನೀನು | ಈ ನವೀನವನದ ಸೊಬಗ || ಪಲ್ಲವಿ || 
ಸಂಪಗೆಗಳ ಕಂಪು ಬಹಳ | ಪೆಂಪು ಜಾಜಿ ಗುಂಪು ಮೆರೆವ | 
ಸೋಂಪು ನೋಡುತಿಂಪುಗೂಡಿ1 ಹಾಡಿ ಹಾರುವಾರಡಿಗಳ || ೧ || 
ಇನಿಯನ ನವವಧುವು ಸೇರಿ | ಕುಣಿವ ತೆರದಿ ಸರಸವೇರಿ | 
ಘನವಸಂತನೊಡನೆ ಬೆರೆಯು | ತಾಡುತಿರುವ ಪ್ರಕೃತಿ ಸತಿಯು || ೨ || 
ಭೋಗ ನೀಗಿ ಪರರಿಗಾಗಿ | ತ್ಯಾಗಿ ದುಡಿಯುವಂತೆ ಜಲಜ | 
ಬಾಗಿಕೊಡುತಲಿಹುದು ಮಧುರ | ಮಧುವ ತುಂಬಿ ತುಂಬಿಗಳಿಗೆ !! ೩ || 
ಉತ್ತಮರ ಸಂಪತ್ತು ಜಗದಿ | ಸ್ವಾರ್ಥರಹಿತವಿಹಿತವೆನುತ | 
ಹೊತ್ತು ತಮೋಳಿತ್ತು ಫಲವ | ಕುಜದರಾಜಿ ರಾಜಿಪುದನು || ೪ | 

ವಾರ್ಧಿಕಾರ್ಧ 
ಇಂತು ಬಣ್ಣಿಸುತಲಾರಾಮದೆಡೆಗೈದಿ, ರತಿ | 
ಕಾಂತನಂ ಮಂದಾರಮಾಲಿಕೆಯನಿಕ್ಕಿ , ಸುರ | 
ತಿಂಥಿಣಿಯ ಮಧ್ಯದೊಳು ಪೀಠಕೇರಿಸಲಿಂದ್ರನಾನಂದರವ 

ಮೊಳಗಲು || 


ಕಂದ 


ಬಿಡುಜಡೆಯಾಡುವ ಬೆಡಗಿ | 
ತೊಡಗೆ ಸುರಸ ಗಾನನರ್ತನಂಗಳ ಸತಿಯರ್‌ || 
ಬಿಡದಲ್ಲಿಗೆ ನಾರದ ಮುನಿ - | 
ಮೃಡ ಪರ್ವತರೈದಲಿಂದ್ರ ಮುನಿದಂ ಮನದೊಳ್ !! ೧ !! 


ಅಟಾಣ | ಜಂಪೆ 
ಏನು ಬಂದುದೊ ಸ್ವಾರಿ ಮೌನಿಗಳದೀಸಾರಿ | 
ಆನಂದದಿರಕೆ ತಡೆಯಾಗುತೊಂದಾಗಿ | ಪಲ್ಲವಿ | 
ಬಂದರೊಳಿತಾಯ್ತು ಬರಲೆಂದು ಸನ್ಮಾನಿಸಲು || 
ಮುಂದೆ ಹರಟದೆ ತಾವು ಸುಮ್ಮನಿಹರೆ ? | - 
ಇಂದಿವರ ಗೊಡವೆ ಬೇಡೆಂದುದಾಸೀನ ಮನ ! 
ದಿಂದ ಲಕ್ಷಿಸದಿರಲು ಶಪಿಸದುಳಿಯುವರೆ ? il ೧ !! 
ಆದುದಾಗಲಿ ಬಂದ ಯೋಗಿಗಳ ಕರೆದೀಗ 1 
ಸಾದರಾತಿಥ್ಯ ಮಾಳ್ವುದೆ ವಿಹಿತವು || 
ಮೋದಗೊಳಿಸುತಲಿವರ ಬೇಗ ಕಳುಹುತ ಬಳಿಕ ? 
ಲೀದಿವಸದುತ್ವವವ ಸಾಂಗವೆಸಗುವೆನು | ೨ | 


ಕಂದ 


ಎಂದವರೆಡೆಗಾಗಮಿಸುತ 
ವಂದಿಸಿ ನಗುಂದ ಬಾಹ್ಯರಂಗದೆ ಮುದವ || 
ನೃಂದದಿ ಪ್ರಕಟಿಸುತೆಲೆ ಯೋ 
ಗೀಂದ್ರರೆ ದಯಮಾಡಬೇಕು ನೀವೀಗೆನುತಂ || ೧ | 
ಎಂದು ಕೇಳುತಲುಭಯ ಮು 
ನೀಂದ್ರರು, ದಯಮಾಡಬೇಕನ್ನುವ ಸಾಜಂ | 
ಮುಂದಕೊ ಹಿಂದ ನುಡಿ ನೀ 
ನಿಂದೆಮಗೆನುತಿಂತು ಕೊಪ ಪೆರ್ಚಂದರ್‌ || ೨ || 


ಕೇದಾರಗೌಳ 1 ಜಿ೦ಪ 


ತಾಳಲೇನಿದು ಗರ್ವವ 1 . ಮಘವ | ಪಲ್ಲವಿ || 
ತಾಳಿ ನೀಂ ಮದವ ಮುನಿಪಾಲನಿದಿರೋಳು ಮೊದಲು ! 
ಹಾಳಾದ ಕಥೆಯ ನೆನಪಿಲ್ಲದಂತಿರುವೆಯಲ ! || ೧ || 


ಉಂದೊಂದು ಗಳಿಗೆಯೇ ನಿಂದು ಮಾತಾಡಿಸಲು || 
ಸಂಧಿಸಿತೆ ಕೆಡುಗಾಲವಿಂದು ಪುನರಪಿ ನಿನಗೆ || ೨ || 
ಸುರೆಯ ಸೊರ್ಕೊ ಸ್ವರ್ಗದರಸಂಬ ಗರ್ವವೂ | 
ಧರಿತಯೌವನಮದವೊ ಸಿರಿಯಿರ್ಪ ದರ್ಷವೊ || ೩ | 
ಒಲಿದೆವಾದರೆ ಪದುಳ ಮುಳಿಯೆ ಜಗವಿದಿರಲ್ಲ || 
ಸುಲಭಕೋಪಿಗಳ ಬಗ್ಗೆ ತಿಳಿಯದೇನೆಲೊ ? ಜೋಕೆ! || ೪ || 

ಭಾಮಿನಿ 
ಎಂದು ರೋಷಾವೇಶವನು ತಳೆ 
ದಂದು ಮುನಿಕುಲವಂದ್ಯಚರಣರು 
ಬಂದ ದಾರಿಯ ಪಿಡಿಯಲನುವಾಗಲೆ ಸುರಪತಿಯು | 
ಹಿಂದಣ ಮನೋವೃತ್ತಿಯುಳಿಯಲು 
ನೊಂದು ತನ್ನನು ತಾನೆ ಶಪಿಸುತ 
ಬಂದು ಯೋಗೀಶ್ವರರ ಕಾಳ ಪಿಡಿದು ಪೇಳಿದನು | ೧ | 

* ಶಹನ ! ಅಷ್ಟ ( ಚಾಪು) 
ಏತಕೆ ಮನದೊಳು ಖಾತಿಯೆನ್ನೊಳು ಗುರು - | 
ನಾಥರೆ ಮನ್ನಿಸಿ ದಯೆಯಿರಿಸಿ | 
ಪ್ರೀತಿಯಿಂ ನಿಮಗೆ ನಾನಾತಿಥ್ಯ ಗೈವ ಕೃ - | 
ತಾರ್ಥತೆಯನ್ನು ನೀಡಬೇಕೆಂದು ಬೇಡುವೆ || ೧ || 
ಚರಣ ಸೇವಕರು ಗೈದರು ತಪ್ಪನೊಮ್ಮೆಗೆ | 
ಸರಿದಾರಿದೋರುವರಿ ನೀವು ? ! 
ಅರಿಯದೆ ಬಂದೆನ್ನ ದುರಿತವ ಮನಸಿನೊ || 
ಆರಿಸದೆ ಹರಸಿ ಕಾಪಾಡಿರಿ ! ಬನ್ನಿರಿ ! ೨ || 


- ಕಂದ 


CH 


ಬಿಡು ಸಾಕೀ ದುರ್ವಿನಯಂ 
ನಡೆಯುವೆವಾವಿಂದೆನುತೆ ಮುನಿಗಳು ಹಟಮಂ | 


CIL 


ಪಿಡಿಯಲ್ ಕಂಡಾ ಮದನಂ 
ನುಡಿದಂ ಸುರಜಾಲಪಾಲಕಂಗೆ ನಗುತ್ತಂ || ೧ || 

ಅಂಜೂಟಿ | ಏಕ 
ಏತಕೆ ನಿನಗೀ ಭೀತಿಯು ಸುಮನಸ | 
ನಾಥನೆ ಪಾಮರರಂದದೊಳು || 
ಈ ತಾಪಸಿಗಳ ಖಾತಿಯ ಮಾತಿಗೆ | 
ಕಾತರವೀತೆರದೇತರದಯ್ಯ || ೧ || 
ಹೋಗಲಿವರು ಸುಸ್ವಾಗತವೇಕೆ ಬೈ - 1, 
ರಾಗಿ ಜನರಿಗಿಲೇನಿಹುದು ? | 
ಆಗುವುದೆಲ್ಲವದಾಗಲಿ ಬಳಿಕೀ | 
ಜೋಗಿಗಳಿಂದೆನೆ ಮುನಿಗಳು ಮುನಿಯ || ೨ 

ಕನಡ | ರೂಪಕ 
ಏನನಾಡಿದೆ ? | ಮದದೆ || ಪಲ್ಲವಿ || 
ಹೀನ ಮೀನಕೇತ ನಿನ್ನ ನೀನು ತಿಳಿಯದೆ !! ಏನನಾಡಿದೆ ? 

|| ಅ , ಪಲ್ಲವಿ | 
ಹರನ ಫಾಲನೇತ್ರದಿಂದಲುರಿದು ಜಗಕೆ ಮರಳಿ ಬಂದೆ | 
ನರಕಕಿಳಿಸೆ ಜೀವಿಗಳನು ಪರಮ ಪಾಪಿ ಕಾಮ ನೀನು | 

ಏನನಾಡಿದೆ ? || ೧ | 
ನಿನ್ನ ತಾಯಿತಂದೆ ತನ್ನ ಹೊಂದಿದವರ ಪೊರೆದರಮಮ || 
ನಿನ್ನ ಭಜಕರೆಲ್ಲ ಮಣ್ಣತಿನ್ನದುಳಿಯಲಿಲ್ಲವಧಮ !! ಏನನಾಡಿದೆ ? | ೨ | | 


ಕಂದ 


ಎಂದಾ ಸ್ಮರನಂ ಜರೆಯುತೆ 
ಬೃಂದಾರಕರಾಳನಿಂಗೆ ಪೇಳ್ವರ್‌ ನಿನ್ನ | 
ನೃಂದಾಮುನಿ ಸತಿ ಕಥೆಯಿಂ 
ನಿಂದ್ಯಾಕೃತಿ ಗೈದ ನೀಚನಿವನೆಂದರಿಯಾ ? | ೧ | 


ಭೈರವಿ | ಅಂಜಿ 
ತಿಳಿದು ನೀನಿನಗೆ ಮನವೊಲಿದಗ್ರಪೀಠವನು | 
ಸಲಿಸುವುದೆ ನಿನ್ನ ಮನದೊಲವಿದು ವಿಚಿತ್ರ | ೧ H .. 
ವಾನರಗೆ ತಿಳಿದಪುದೆ ಮಾಣಿಕ್ಯದಾಧಿಕ್ಯ | 
ವೀನೀಚನರಿದವನೆ ಸ್ಥಾನಮಾನಗಳ || ೨ | | 
ಪೇಳೆನ್ನೊಳೊಮ್ಮೆ ಸುರಪಾಲವರ ಮಂದಾರ || 
ಮಾಲಿಕೆಯ ಮೂರ್ಖ ಭಲ್ಲೂಕನೀತನಿಗೆ ? || ೩ | | 
ಮಾನಹೀನನಿಗೆ ಸನ್ಮಾನ ನಡೆವೆಡೆಯೊಳೆವ | 
ಗಿನ್ನೇಕೆ ಮಾತೆನುತ ಮೌನಿಗಳು ತೆರಳೆ || ೪ || 


ಕಂದ 
ಮೊದಲಾನೆಣಿಸಿರ್ಪಂದದ | 
ಮುದಮಂ ಕೆಡಿಸುತ್ತೆ ಪೋದರಿ ಮುನೀಂದ್ರರ್‌ | 
ವಿಧಿ ! ವಿಧಿಸಿದೆ ಹಾ ದು . . 
ರ್ವಿಧಿಯಿಂತೆನುತು ಸುರೇಂದ್ರನುಸುರಲ್ ಮದನಂ || ೧ | | 


ಕಲ್ಯಾಣಿ ರೂಪಕ 
ಯೋಗಿಜನಗಳನ್ನ ನೋಡಿ| ಹೀಗೆ ತೆಗಳುತಿಹುದು ರೂಢಿ ! 
ನಾಗರಥನೆ ಬರಿದೆ ಮನದೆ | ನೀನದಿಂತು ಮರುಗಬಹುದೆ || ೧ || 
ಮಘವ ಲಾಲಿಸಿವರ ನೋಡಿ| ಜಗದಿ ಜನರು ಬೆಟ್ಟು ಮಾಡಿ || 
ನಗುವ ತೆರದಿ ಗೈವೆನಿವರ | ಮೊಗಕೆ ಮಂಗಳಾರತಿಯನು || ೨ || 
ಇಂದಿನಿಂದಲಿವರ ಬಿಡದೆ | ಹಿಂದೆ ನಡೆದೆ ಕೆಡಿಪೆ ದಿಟದೆ | 
ಬಂದು ನಾವು ನೆರೆದ ಕಾರ್ಯ | ಮುಂದೆ ಸಾಗಲಯ ಬೇಗ || ೩ || 


ಕಂದ 


- ಎಂದೆನೆ ಸುರಸುಂದರಿಯರ್ 
ವೃಂದಾರಕ ವೃಂದ ಮೆಚ್ಚುವಂದಂ ಮುದದಿಂ 1 


ದಂದುಗೆ ಜಣಿರೆನ್ನುವ ಬೆಡ | 
ಎಂದೆಲ್ಲರ್‌ ಮಾಡಿಕೊಡಿಯಾಡಿದರಾಗಳ || ೧ | | 


ಕೇದಾರಗೌಳ 1 ಅಷ್ಟೆ 
ಅಂದವಾಗಿರಲು ದೇವೇಂದ್ರನುತ್ಸವದಂತ - 1 
ಕೆಂದನು ಛಲ ಛಲರೆ 11 
ಮಂದಗಾಮಿನಿಯರೆ ಸುಂದರಿಮಣಿಯರೆ 1 
' ಚಂದವಾಯಿಗ ಖರೆ ! 1 ೧ || 
'ಸಂಗೀತಾಮೃತಸಾರ ಶೃಂಗಾರರಸ ಪ್ರವಾ - 1 
ಪಂಗಳ ಸಂಗಮದಿ 11, 
ಹಿಂಗಿದುದಾ ಮುನಿಪುಂಗವರೆಸಗಿದ ! . 
ಭಂಗದ ವ್ಯಥೆ ಮನದಿ || ೨ || 
ಇಂದಿನುತೃವಕೆಂದು ಬಂದು ನಮ್ಮನು ಮಹಾ .. 
ನಂದವಗೊಳಿಸಿರುವ || 
ಕಂದರ್ಪನಿಗೆ ಋಣಿಯಿಂದಾನಾಗುವೆನೆನ - 1 
ಲಂದು ಮುಗಿದುದುತ್ಸವ || ೩ || 


ಮನಸಿಜನಾ ಮುನಿವರರೊಳ್ 
ತನಗಿಹ ಹಗೆ ತೀರ್ಚಲೆಂದು ಸಾಗಲ್ ಮಘವೆಂ | 
ವನಿತೆಯರೊಡಗೂಡುತ ಸುರ - 
ರನುಸರಿಸುತಲಿರೆ ನಿಜಾಲಯ ಸೇರಿರ್ದ೦ || ೧ || 


ವಾರ್ಧಿಕ 
ಶ್ರೀರಾಜಪದಜಲಜ ಶೃಂಗಮನು ರಾಜಕುಲ ! 
ವಾರಾಶಿರಾಜ ದಿವರಾಜತೇಜವಿರಾಜ ! 
ಧಾರಿಣಿರಾಜನತಸುರಭೂಜ ದಿವಿಜ ಪೂಜಾನಿರತ ಸುಜನ ಪೂಜ || 


I೮ 


ಚಾರು ವೈಷ್ಣವರೋಜ ನಿಜಭುಜಬಲಾತನು | | 
ದಾರ ಮೃಗರಾಜಪೀಠದೆ ರಾಜಿಸಿದನೇಕ - | 
ವೀರನೆನಲಂಬರೀಷ ವಿಶೇಷ ತೋಷವಾನಸನಾಗುತೊಂದು 

ದಿವಸ || ೧ || 
ರಾಗಮಾಲಿಕೆ | ಜಂಪೆ 
ಮಂತ್ರಿ ಕೇಳ್ ದೂರ್ವಾಸರಿತಾಗೆ ಬಳಿಕಲೆ - 1 
ಮ್ಮಂಥ ಭವಿಗಳ ಕಥೆಯನೆಂತು ಬಣ್ಣಿಪೆನು ? || ಪಲ್ಲವಿ || 
ಮರದೋಳೆಣೆಯಾಗಿ ಕುಳಿತಿರುವ ಕೌಂಚಗಳುಪಮೆ | 
ಪರಮಾತ್ಮ ಜೀವಾತ್ಮರಿರುವ ಬಗೆಗೈಸೆ !! 
ಅರಿಯದದರಲ್ಲೊಂದು ದೊರೆತ ಫಲ ಮೆಲುತಲಿರೆ | 
ಪರಿಕಿಸುತಲುಳಿದ ಖಗ ಬರಿದೆ ಕುಳಿತಿಹುದು || ೧ | | 
ಆರೆಸಗಲೇನು ಸಂಸ್ಕಾರವಾ ಜೀವನನು | 
ದೂರ ಸರಿಸುತ ಶತಶರೀರ ದೊರಕಿಸಲು 11 
ಮಾರನಯ್ಯನ ಮರೆದು ಮೂರು ಗುಣಗಳ ಬೆರೆದು || 
ಮಾರುತಿಹ ವಿಷಯಸುಖಪೂರಣಕೆ ತನ್ನ || ೨ || 
ಕನಸಕಂಡಳುವ ಶಿಶುವನು ತಾಯಿಯಚ್ಚರಿಸಿ | 
ಮನದಳುಕನಳಿಪಂತೆ ವನಜಾಕ್ಷ ನಿಜದಿ || 
ಅನಿಲ ಯೋಗಕ್ಷೇಮವನು ವಹಿಸುತಿವನ ಬಂ || 
ಧನ ಕಳೆವ ತತ್ವಾದವನಜದಳಿಯಾಗೆ || ೩ | | 
ಅವನಿತ್ಯ ಸಿರಿಸಂಪದವ ಜನ್ಮಕರ್ಮವಿಡಿ - || 
ದವನ ಸೇವಿಪನಾವನವನೇ ಸುದೈವಿ || 
ಸುವಿಚಾರ ಕೇಳೆ ಜನನಿವಹವಿಂತಿಹುದೆ ಪೇ - | 
ಳುವೆಯ ನೀನೆನೆ ಮಂತ್ರಿ ಸವಿನಯದೊಳೆಂದ || ೧ || 

ಬೇಗಡೆ | ಅಪ್ಪ ( ಜಾಪು) 
ಎಂತು ಬಣ್ಣಿಪೆನದನು | ಭೂಪತೆ ಬಲು - | 
ಸಂತಸದೊಸಗೆಯಾನು || ಪಲ್ಲವಿ || 


ಸಂತತವು ಧೀಮಂತ ಭೂಸುರ | ಸಂತತಿಯು ಮಾಕಾಂತನಲೇ - | | 
ಕಾಂತ ಭಕ್ತಿಯನಾಂತು ಸುಖದಿಸ | ಮೆಂತು ಮನದಲಿ 

ಶಾಂತವಾಗಿಹು | ದೆಂತು || ೧ .!! 
ಭುಜಬಲದಿ ರಿಪುಗಜಮೃಗೇಂದ್ರರು | ನಿಜವೆನಲು 

ಭೂಭುಜರ ಸೇನಾ - || 
ವ್ರಜವು ಮೆರೆವುದು ಸುಜನಕುಲಸುರ | ಕುಜವದೆನಿಸುತ 

ವಿಜಯಭರದೊಳ11 ಗೆಂತು 11 ೨ || 
ಮೊಸಪುಸಿಬಹಳಾಸೆಗಳು ಲವ | ಲೇಶವಿಲ್ಲದೆ ವೈಶ್ಯರೆಲ್ಲ ವಿ - | 
ಲಾಸವಿಭವ ವಿಶೇಷದಿಂ ಸ 1 ತೋಷದಿಂದಲಿ 

ವಾಸಿಸುವರಿದ | ನೆಂತು || ೩ || 
ಧಾತ್ರಿಗಿದು ಸಂಪತ್ತು ದಿಟವೆನ 1 ಲುತ್ತುಬಿ ಸಮಸ್ತ ಕೃಷಿಯ || 
ನ್ನು ತಮಗೆ ಗೈಯುತ್ತ ಕಾರ್ಯಾ | ಸಕ್ತಕಾರ್ಮಿಕ 

ಮೊತ್ತ ಮೆರೆವುದ !! ನೆಂತು || ೪ || 


ಕಂದ 
ಜನಗಣಗುಣದಿಂ ಪೆರ್ಚಿ ಹು 
ದೆನುತು ನಿಜ ಮಂತ್ರಿ ವೇಳೆ ಸಂತಸವೆತ್ತಾ | 
ಜನಪತಿಯಿರಲಿಲ್ ತ - 
ತನುಭವೆ ಶ್ರೀಮತಿ ಸರಾಗದಿಂದುಪವನದೊಳ್ | ೧ 

ಪೂಜಿಸಿದಳ್ ಹರಿ ಪಾದ ಸ - 
ರೋಜವ ದಯೆಮಾಡುತೆನ್ನ ನಿಜಸತಿಯೆನಿಸು . 
ಶ್ರೀಜಗದಿಂದೆತ್ತುತೆ ಪೊರೆ 
ರಾಜೀವೇ ಕ್ಷಣ ಸುಪರ್ಣವಾಹನನೆನುತಂ || ೨ || 


ಬೃಂದಾವನ ಸಾರಂಗ ! ರೂಪಕ 
ಮಾಯಾಮಯ ಲೋಕಕಿಳಿಸಿ | ಕೈಯ ಬಿಡಲು ಸರಿಯೆ ಹರಿಯೆ | 
ಆಯಾಸವನೀಯದೀಗ | ಕಾಯೋ ಸರಸಿಜಾಯತಾಕ || ೧ || 


12 


ಉರಿವ ಬೆಂಕಿಯೆನುವ ತಿಳಿವ | ದಿರದ ಹಸುಳೆಯದರ ಮುಟ್ಟಿ ! 
ಬೆರಳ ಸುಡಿಸಿ ಕೂಗಿ ಕರೆಯು | ತರಲು ಕೇಳದೇನೋ ಸ್ವಾಮಿ || ೨ || 
ದೇಹ ಧರ್ಮವಲ್ಲವೇನು ! ದಾಹ ವಿವಿಧ ವಿಷಯಗಳಲಿ ! 
ಮೋಹಬದ್ಧಳಾದೆನೆಂದು | ಸ್ನೇಹ ಬಿಡಲುಬಹುದೆ ನೀನು|| ೩ | 
ಪಾದ ಬಿಡೆನು ನಿನ್ನನುಳಿಯ | ಲೀ ಧರಣಿಯ ಪುರುಷರೆಲ್ಲ | 
ಸೋದರರ ಸಮಾನರೆನಗೆ | ಮಾಧವಾ ಪ್ರಸೀದ ಮಣಿವೆ || ೪ || 
ಶರಧಿ ಕುಲವ ಪುಕಿಸುತಲಿ ! ತೊರೆಯ ತೊರೆಯುತಿಹುದೆ ದೊರೆಯೆ ? 
ಪರುಷ ಲೋಹದಲ್ಲಿ ಗುಣವ | ನರಸುವುದೆ ಕೃಪಾಂಬುನಿಧಿಯೆ || ೨ || 
ಹಣ್ಣು ಕತ್ತಿಗಳನು ನಿನ್ನ | ಸನ್ನಿಧಾನಕರ್ಪಿಸಿರುವೆ - 1 
ನಿನ್ನು ತೋರಿದಂತೆ ಮಾಡು | ಪನ್ನಗೇಂದ್ರ ಶಯನ ಶd || ೬ || 


ವಾರ್ಧಿಕ 


ಇ೦ತು ಪೂಜಿಸಿ ನಿಲಯಕಾಗಿ ಪೊರಟಿರಲು, ಭೂ - 
ಕಾಂತನಂ ಕಾಂಬುದಕೆ ಬರುವ ನಾರದನ ತ 
ತ್ಯಾಂತೆಯಭಿವಂದಿಸುತ ಹರಕೆಗೊಂಡೈದುತಿರಲಿಲಂದಿನ ವೈರದಿ || 
ಕಂತು ತನಗೀಸಮಯ ಸೂಕ್ತವೆನ್ನುತ ಮರೆಗೆ 
ನಿಂತು ಪೂಗಣೆ ಪೂಡಲಚ್ಚರಿಯ ತಾಳಿ ತ - 
ಸ್ವಂತರಂಗದೊಳು ವಿರಹಾಗ್ನಿ ಹೊಗೆಯಾಡಲಾ ಗೀರ್ವಾಣ - 

ಮುನಿಯೊರೆದನು || ೧ | | 


ಕಾಮವರ್ಧಿನಿ 1 ರೂಪಕ 


ಮನವೇನಿದು ಮರುಳಾದುದು | ವನಜಾನನೆಯನು ನೋಡಲು 

|| ಪಲ್ಲವಿ|| 
ಅನಿಮೇಷರ ಪುರಸತಿಯರ | ಘನರೂಪಕೆ ಬೆಲೆ ಕಾಣದೆ || ಮನ || 

|| ಅ. ಪಲ್ಲವಿ || 


13 


ಜಲಜಾಕ್ಷನ ಪದಸಾರಸ | ನೆಲೆಯಾಗಿಹ ನಿಜಮಾನಸ ! 
ನಿಲಯವನೀ ಮನಮೋಹಿನಿ | 
ಸೆಳೆದೀ ದಿನದೀ ಛಲದಿಂದಲಿ ತಾನಾವರಿಸಿಹಳಹ ಮನ | ೧ | 
ಪರಮಾತ್ಮನ ಗುಣಗಾನವ | ನುರೆ ಮಾಡುವರಸನೇಂದ್ರಿಯ 1 
ತರಹರಿಸುವುದೇಕೆಯೊಡನೆ | 
ಸರಸಾಲಾಪಾ ಸತತಾವಸಗುತ್ತಿರಬೇಕೆನ್ನುತ || ಮನ || ೨ || - 
ವಿಧಿತಾತನ ಮೃದುಭಾಷಣ ! ಮುದದಿಂದಾಲಿಪ ಕಿವಿಗಳು ! 
ಚದುರೆಯೊಲಿದು ನಲಿದಾಡುವ 1 
ಮಧುರಾ ವಚನಾಮೃತವಾ ಕುಡಿಯವರೆವಗೊಂಬುದು 

|| ಮನ || ೩ || 
ಹರಿಯ ಪದವ ಪಿಡಿವ ದಿವ್ಯ | ಕರಗಳು ಮುಂಬರಿಯುತಿಹುದು | 
ತರುಣಿಯಾಲಿಂಗನಕೆ ಬಯಸಿ ! 
ಸುರಿಸುತ್ತ ಕಟಾ ಭರದೇ ಬಹಳ ಚೋದ್ಯವಿದಾದುದು !! ಮನ !! ೪ | | 


ಹಿಂದೋಳ | ಜಂಪೆ 


ಇದು ಹರಿಯು ವಿಧಿಸಿರ್ಪ ವಿಧಿಯಲ್ಲದೆ ! 
ಬದಲು ಬರಿದೆ ಬೇಗುದಿಯೇಕೆ ಮನದೆ || ಪಲ್ಲವಿ || 
ಇಂದು ನಾನೀ ಲೋಕಸುಂದರಿಯ ವರಿಸಲದ - ! 
ರಿಂದಲೆನಗೋ ಜಗಕೊ ಪದುಳವಹುದು ! 
ಎಂದಾತನೆಣಿಸಲದರಿಂದ ಮನಸೆಳಸಿತೀ | 
ಚಂದ್ರವದನೆಗದಲ್ಲದೆನ್ನ ತಪ್ಪಲ್ಲ || ೧ || 
ಅನ್ಯಗರ್ಪಿತೆಯಾದ ಕನ್ನೆಗಳುಪಿದೆನೆ ಮೇಣ್ | 
ಮುನ್ನೋರ್ವಳನು ತಂದು ಮರೆಯುತಿಹೆನೆ || 
ಅನ್ಯಾಯವೇನಿವಳನೆನ್ನ ಸತಿಯೆನಿಸೆ ? ನೃಪ - 1 
ನನ್ನು ಕೇಳುವೆನೆಂದು ಬಂದನರಮನೆಗೆ || ೨ || 


14 


ಕಂದ 
ಸುರ ಮೌನೀಂದ್ರನ ಬರವ - 
ನೃರಿತಾಗಳೆ ಭೂಮಿಪಾಲನಿಳಿದಾಸನಮಂ | 
ಸುರುಚಿರ ಮಹಿಮಾಕರ ಖುಷಿ 
ವರನನಿದಿರ್ಗೊಂಡು ಪೂಜಿಸುತಲಿಂತೆಂದಂ | ೧ | 


ವಿಜಯನಾಗರಿ ! ಏಕ 
ಧನ್ಯನಾದೆನಾನಿಂದಿನ ದಿನದೆ ! 
ನಿನ್ಮಾಗಮದೆ ಸನ್ಮಾನ್ಯ ತಪೋನಿಧೆ || ಪಲ್ಲವಿ || 
ಕಮಲಾ ಕನ ಪದಕಮಲ ನಲಿವ ಹೃ - | 
' ಮಲದೊಳೆಸೆಯುವ ಕಮಲಜಸಂಭವ || ಧನ್ಯನಾದೆ || ೧ || 
ಕರೆ ಭಕ್ತಿಯ ಮಳೆ ಹರಿಸರಿವಿನ ಹೊಳೆ- | 
ಯಿರದಂದದಿ ಕೊಳೆ ತೊಳೆಯುವೆನೀಗಳೆ || ಧನ್ಯನಾದೆ || ೨ || 

ವಾರ್ಧಿಕ 
ಭಲರೆ ನೃಪತಿಲಕ ವಾಕ್ಚತುರತೆಗೆ ಮೆಚ್ಚಿದೆನು 
ತಲೆದೂಗಿದೆನು ಭಕ್ತಿನಮ್ರತೆಗಳಿಗೆ, ತನ್ನ 
ನಿಲಯದೊಳು ಸುರಭಿಯಿರೆ ಹಾಲಿಂಗೆ ಗೊತ್ತಾಕಳಂ - 

ಬಯಸಿದಂತೆ ಹರಿಯ || 
ಒಲುಮೆಯಾಧಿಕ್ಯದೊಳಗೆನ್ನಂತವರ ಬೆರಗು 
ಗೊಳಿಸಿರ್ಪನಿನಗೆ ಸುಜ್ಞಾನದ ಪಿಪಾಸೆಯೇಂ ? 
ತಿಳಿಯಲೆಂತಲ್ಲವೇತಕೆ ಬಂದುದೆಂಬುದರ ರೂಪಾಂತರವಿದೆಂಬೆನು || ೧ || 

ಶಂಕರಾಭರಣ | ತ್ರಿಪುಟ (ಮಿಶ್ರ ) 
* ಧಾರಿಣೀಶ್ವರನೆ ನಾನು ! ನಿನ್ನಾ ಸ್ಥಾನ ಸೇರಿದುದೇಕೆಂಬೆನು || 
ಆರವರ್ಜಿಸುತೆಂಟ ಹರಿದು ೨ | ಕಾರಗೊಳಿಪೈದರನು ಕಟ್ಟಿ ವಿ | 
ಚಾರ ಪೂರ್ವಕ ನಾಲ್ಕರಲಿ ನಿ | ಸ್ನಾರ ಮೂರೆಂದೆಣಿಸಿ ಮನದಲಿ 


15 


ಆಶಿಸುತ್ತೋಂದರನು | ಸಾಧಿಸುತಲ | ಭ್ಯಾಸಗಳೆಂಟರನು || 
ಕ್ಷೇಶಪಂಚಕವಷ್ಟ ಮದನಿ 1 ಶೋಷಗೊಳಿಸಿ ಷಡರಿಗಳ ಮೇ | 
ಣೇಷಣಾತ್ಪಯತ್ರಿವಿಧವಾಸನೆ ! ನಾಶಿಸುತ ನಾನೇಕಭಾವದಿ || ೨ || 
ಹಲವು ಯತ್ನದಿ ಸಿದ್ಧಿಯ 1 ಸಿದ್ದಿ ಸುತಲಿ ! ಕಳೆದ ಕಾಲವ ಕೇಳಯ್ಯ || 
ಫಲವದೇನಿನ್ನ ದನು ನುಡಿದೀ | ಗಳಿಗೆ ಮನ ಬದಲಿಸಿತು ನಿನ್ನ ಮ - | 
ಗಳಿಗೆ ಸೋತೆನು ಲಗ್ನಪತಿ| ಗಳಿಗೆ ಸರಿಯಾಗಿವುದವಳನು || ೩ || 


ವಾರ್ಧಿಕ 
ಅಚ್ಚರಿಯಿದಚ್ಚರಿಯು ನಿಮಗೆನ್ನ ಮೇಲಿರ್ಪ 
ಮೆಚ್ಚುಗೆಯೆ ನೀವ್ ಮನದಿ ನೆನೆಯಬಾರದುದ ನಿಂ - 
ತುಚ್ಚರಿಸುವಂತೆಸಗಿತರರೆ ಸನ್ಯಾಸವೇ ಸನ್ಯಾಸದಲ್ಲಿ ನಿಮಗೆ ? | 
ಅಚ್ಯುತಗೆ ತನುತೆ ನೀವಿಂತು ನಮ್ಮನೊರೆ 
ಹಚ್ಚಲೆಳಸಿದಿರಲ್ಲದಿದು ಸತ್ಯವಹುದೆ ? ಹೇ 
ಸಚ್ಚರಿತ ಗುರುವೆ ಸಾಕೀ ಪರೀಕ್ಷೆಯದೆಂದು ಪೊಡವಡಲು 

ಮುನಿ ನುಡಿದನು || ೧ || 


do 


ಆರ ವರ್ಜಿಸಿ - ಷಡೈರಿಗಳನ್ನು ತೊರೆದು, ಎಂಟ ಹರಿದು - ಅಷ್ಟಪಾಶ 
ಗಳನ್ನು ಬಿಡಿಸಿ, ಐ ದರ ನು ಕಟ್ಟಿ - ಪಂಚೇಂದ್ರಿಯಗಳನ್ನು ಬಿಗಿಹಿಡಿದು , 
ನಾಲ್ಕರಲಿ - ಧರ್ಮಾರ್ಥಕಾಮಮೋಕ್ಷಗಳಲ್ಲಿ ಒಂದನ್ನು - ಮೋಕ್ಷವನ್ನು 
ಅಷ್ಟಪಾಶಗಳು - ತೃಷೆ, ಶಂಕೆ , ಭಯ , ಲಜ್ಜೆ , ಜುಗುಪ್ಪೆ , ಕುಲ, ಶೀಲ ಮತ್ತು ಗರ್ವ 

ಅಷ್ಟಮದಗಳು - ಕುಲಮದ, ಅನ್ನ ಮದ, ಅರ್ಥಮದ, ವನವಾದ 
ಸ್ತ್ರೀವಾದ, ವಿದ್ಯಾಮದ, ರೂಪಮದ, ಉದ್ಯೋಗಮದ ( ಮತಾಂತರವುಂಟು) 
ಕ್ಷೇಶಪಂಚಕ – ಅವಿದ್ಯೆ , ಆಸ್ಕೃತ, ರಾಗ , ದ್ವೇಷ, ಅಭಿನಿವೇಶ, ಷಡೂರಿಗಳು - 
ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜರೆ, ಮರಣ, ಏಷಣಾತ್ರಯ - ವಿ 
ಷಣ, ದಾರೈಷಣ , ಪುತ್ರ ಷಣ. ( ಈಷಣತ್ರಯವೆಂದೂ ಪಾಠಾಂತರವಿದೆ.) 


) 


16, 


ನಾಟಕುರುಂಜಿ | ಏಕ 
ನುಡಿ ದಿಟವಿದು ನೆಲದೊಡೆಯನೆ ಸುತೆಯನು ! 
ಕೊಡು ಮನಚಂಚಲಕೆಡೆಗೊಡದೆ || 
ಅಡವಿಯ ಬಡಕಿತ್ತಡಿ ನಾನೆಂಬುವ | 
ತಡೆಯುಂಟಾದರೆ ನುಡಿಯದೆ ನಡೆವೆ ೧11 
ಪೇಳುವರೇ ಮುನಿಪಾಲರೆ ಹೀಗೆ | 
ಬಾಲೆಯ ನೀವ್ ವರಿಸಲು ಜಗದಿ || 
ಮೇಲುಮೆಯೊಳು ಸರಿಯಾಳುಗಳಾರು ? ಸು - | 
ಶೀಲೆಯನೀವೆನು ತಮಗತಿಹಿತದಿ || ೨ || 

ವಾರ್ಧಿಕ 
ಧರೆಯಧಿಪ ಕೇಳಾದರೊಂದುಂಟು; ಮಾತೆಯರಿ - 
ಗಿರುವುದಧಿಕಾರ ಮಕ್ಕಳ ಮದುವೆಯೊಳು, ಸತಿಯೋ - 
ಇರುಹಿ ನೀನೊಪ್ಪಿಸದೆ ಸುತೆಯ ನೀವುದದೆಂತೆನುವ ಮುನಿಗೆ 

ನೃಪನೆಂದನು 
ಒರೆಯಳಾಕ್ಷೇಪವನ್ನಾಕೆ ಹೆಚ್ಚೇಕೆ ಸಂ - 
ದ್ವರನೆ ಸುಕುಮಾರಿಗಾಗಿಹನೆಂದು ಮನದಿ ತಾಂ - 
ಹರುಷಗೊಳದಿಹಳೆ ? ಕಾಣೆವೆ ನಾವಿದನು 

ತೆರಳಲಂತಃಪುರದೊಳೀಗಲೆ ॥ ೧ !! 

ಕಂದ 
ಎನಪ್ಪುತ ಮುನಿಯವನೀ 
ಶನ ಜೊತೆಗಂತಃಪುರಕ್ಕೆ ಬರುತ್ತಿರಲಿಲ್ || 
ಜನಪನ ಸತಿ ಸುತೆಯಿಂಗಿತ - 
ವನು ತಿಳಿಯದೆ ತಾನದಿಂತು ಬೋಧಿಸುತಿರ್ದಳಾ || ೧ || 

ಶುದ್ಧಸಾವೇರಿ | ಅಷ್ಟ ( ಚಾಪು) 
ಇಂದೋ ನಾಳೆಯೋ ಪತಿ ! ಮಂದಿರ ಸೇರುವೆ | 
ಕಂದಿರಮುಖಿಯೆ ನೀನು || ಪಲ್ಲವಿ || 


ಅಂದಾಚರಿಸಬೇಕಾ | ದಂದವನೊರೆವೆ ಕೆ | | 
ಇಂದೀವರಾಕ್ಷಿ ಬಾಲೆ | ರನ್ನ ಕಪೋಲೆ|| ೧ | | 
ಅತ್ತೆಮಾವಂದ್ಯರ | ಭಕ್ತಿಯಿಂ ಕಾಣುತ | 
ಹತ್ತು ಮಂದಿಯು ಮೆಚ್ಚುವ 1 ಹಾಗಿಹುದ 11 ೨ ॥ 
ಭಾವಂದ್ಯರೊಳು ಗುರು 1 ಭಾವವನಿರಿಸಿ , ಸ - 1 | 
ದ್ವಾವದಿ ವಾನಿಸೆಲೆ ! ನಿತ ಸುಶೀಲೆ || ೩ | | 
ಮೈದುನರೋಳು ಭಿನ್ನ । ಭೇದವ ತೋರದೆ | 
ಸೋದರರಂತೆಣಿಸು | ಲೋಭವ ಜಿಯಿಸು || ೪ | | 
ದಾಸದಾಸಿಯರೊಳು 1 ದೋಷಗಳನೆ ಕಂಡು . 
ದೂಷಿಸಬೇಡ ಸದಾ ! ಬಿಟ್ಟಿರುಕ್ರೋಧ|| ೫ || 
ಕಾಂತನ ತಪ್ಪನು … ಕಾಂತೆ ನೀನರಿದರೆ ! 
ಶಾಂತಿಯೊಳೇಕಾಂತದೇ | ಪೇಳ್ ಸರಸದೆ || ೬ | | 
ಸವತಿ ಮತ್ಸರವದು | ಲವಲೇಶವಿರದೆ, ವಿ - 
ಭವದೆ ಗರ್ವವ ತಾಳದೆ ! ನೀನಿರು ಮುಂದೆ !! ೭ || 
ಇದೊಂದು ಗುಣದಿ ಕು ! ಲೋದ್ದರೆಯಾಗಿರು ! 
ಮಾಧವನನು ಭಜಿಸಿ | ಸುವಿರಾಜಿಸಿ || ೮ || 

ಭಾಮಿನಿ 
ಇಂತು ನಿಜ ಸುಕುಮಾರಿಗಾ ನೃಪ - 
ಕಾಂತೆಯುಪದೇಶಿಸುತಲಿರೆ, ಘನ - 
ವಂತ ಪರೈತ ಬರಲು ಮಾತಾಪುತ್ರಿಯರು ನಮಿಸಿ | 
ನಿಂತಿರಲರಳಸರಳಮಳೆಯಂ 
ಕಂತು ಕರೆಯಲ್ಯವಗೆ ನಾರದ 
ನಂತೆ ವಿರಹಾನಲದೆ ಕುದಿಯುತಲಿತು ಚಿಂತಿಸಿದ \ ೧ K... 

ಧನ್ಯಾಸಿ ! ಏಕ 
ಮನವೇನೀ ತೆರ ಕಾತರಿಸುವುದೀ | 
ಜನಪನ ಸುತೆಗೆಳಸಿ 11 


- 


fಕೆ 


ಮನಸಿಜನಿಕ್ಕಿದ ಬಲೆಯೊಳು ಸಿಕ್ಕಿದ | 
ಜನ ಸಾಮಾನ್ಯರಿಗೆಣೆಯಾದೆನೆ ನಾಂ ॥ C 169 
ನಾರದನೊಂದಿಗೆ ತೆಗಳಿದೆನೇಕೆ ! 
ಮಾರನ ವಿಧವಿಧದಿ | | 
ಗೌರೀಶನ ತಪ ಸೂರೆಗೊಂಡಿತ ! 
ವೀರನ ವೈರವಗಳಿಸಿದೆನೇತಕೆ ? || ೨ || 
ಸರಿರನರ ಮುನಿಜನವರರೆನ್ನನು ಕರೆ - | 
ಕರೆದೊಗುಮಿಗೆ ನಗುವೆ | 
ತೆರನಾದುದೆ ಮೇಜ್ರಿ ಸುರಮುನಿಯರಿದುರೆ ! 
ಕರತಾಡನ ಮಾಡುವರೆಡೆಯಾಯ್ಕೆ | | ೩ | 


ಕಂದ 


ಎಂದು ಮುನಿಪೂಗಣೆಯಿಲಿ 
ಬೆಂದಾ ನಾರಂದನಂದ ನಿರ್ಧರಿಸಿದ ತಾ - | 
ನಿಂದೀ ತರುಣಿಯ ವರಿಸುವೆ 
ನೆಂದೀ ಮತವು ಧರೇಶನರಸಿಯೊಳೊರೆದಂ !! | 


ಅಟಾಣಿ | ಅಪ್ಪ ( ಚಾಪು) 
ಏನೆಂಬೆ ದೈವಪ್ರೇರಣೆಯಿಂದಲೆಂಬಂತೆ | 
ಸನ್ಯಾಸಿಯಾದೆನ್ನ ಮಾನಸದೆ ! 
ತಾನುದಿಸಿದೆ ಮೋಹವೀ ನಿನ್ನ ತನುಜೆಯೊ # 
ನೀ ನುಡಿ ದಿಟ ಹರಿಯಾಣೆ ಸಂಪನ್ನೆಯೆ || ೧ || 
ಅದರಿಂದ ವೈವಾಹ ವಿಧಿಯಪೂರ್ವಕವಾಗಿ | 
ಸುದತಿಯನೆನಗೀವುದತಿ ಹಿತದಿ | 
ಹೃದಯೇಶ್ವರಿಗೆ ಸೊಗವೊದಗಿಸುತನ ಎ - | 
ಲ್ಲದೆ ನಡೆಸುವೆನು ನೀನದಕೆ ಶಂಕಿಸದಿರು || ೨ || 


19 


ರಾಣಿ ತಾನೆರೆದಳು ಮಾನ್ಯಮುನೀಂದ್ರರೆ 1 
ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ !! 
ಕೋಣಿಯೊಳಾನಿಂದು ಧಸ್ಯೆಯೆನ್ನಿಸಿದೆ ; ವಾ - | 
ಗ್ವಾನಕೆ ಪುಸಿಯಿಲ್ಲದೆನ್ನ ಮಗಳನೀವೆ || ೩ || 


ಕಂದ 


ಇಂತಿರೆ ಪೊರಟಿಹ ಧರಣೀ . . 
ಕಾಂತಂ ಗೀರ್ವಾಣಗಿಯಿಂದೊಡಗೂಡು - 1 
ತಂತಃಪುರಕೈತರೆ ನೃಪ - 
ಕಾಂತೆಯು ತಾನೀರ್ವರಿಂಗೆರಗಿ ಸವಿನಯದಿಂ || ೧ || 


ಭಾವಿ. 


ನಿಂದಿರಲು ನೃಪಕಾಣುತಾ ಮೌ . 
ನೀಂದ್ರ ಪರ್ವತಗೆರಗಿದನು ನಾ - 
ರಂದನಂದವ ಬಣ್ಣಿಸಲಿಕಾರಿಂದಲಳವಾಗೆ | 
ಕಂದಿತಾನನ ಬೆವರಿದುದು ತನು - 
ಕುಂದಿತೆದೆಯಾ ಮುನಿಗೆ, ಪರ್ವತ , 
ಗಂದು ಬಾಯೊಣಗಿದುದು ನಾಣ್ಣಿತು ಮನವು ಶಂಕೆಯೊಳು || ೧ || 


ಹಂಸಾನಂದಿ ! ಜಂಪೆ 
ಆಗ ನೃಪನೊರೆದನಾ | ನಾಗಗಮನೆಯೊಳು, ಹೇ || 
ನಾಗವೇಣಿಯೆ ಲಾಲಿ | ಸಾಗಮದಬಗೆಯ || ೧ || 
ಭಾಗ್ಯರವಿದರ್ಶನ | ಶ್ಲಾಘೋತಾಗಮನ ಘನ - | 
ಯೋಗ್ಯತಾಕ್ರಮಣ ಶುಭ | ಯೋಗವಾದುದೆಲೆ || ೨ || 
ಸತಿಯೆ ಕೇಳೆನ್ನ ಶ್ರೀ | ಮತಿಯನೀ ವಂದ್ಯ ಮುನಿ - 1 
ಪತಿ ಬಯಸಲೊಪ್ಪಿದೆನು 1 ಹಿತವೆ ನಿನಗುಸುರು !! ೩ || 


20 


ತೋಷವಡಗುತಲಿ ಜೀ | ವೇಶಗರುಹಿದಳು ಮೌ - 1 
ನೀಶ ಪರ್ವತಗೆಂದ | ಭಾಷೆಯಾ ಕಥೆಯು || ೪ | 
ಮೋಸವಾಯ್ತಲೆಗೆ, ಯೋ | ಗೀಶರೆಸಗಿದ ನಿಜ ವಿ - 1 
ಲಾಸವೇ ದಿಟ ! ಹಾಯ್ ರ | ಮೇಶ ಹಾಯೆನುತ || ೫ || 


9. 


ವಾರ್ಧಿಕಾರ್ಧ 
ಮರುಗಿ ಮನದಲ್ಲಭಯ ಮುನಿಪರೊಳು ಮೇಲು ಕೀ - | 
ಳರಿಯನಾರಿಂಗೆ ನಾನೀವೆ ನೀ ಶ್ರೀಮತಿಯ ! . 
ನರರೆ ! ಮುಂದೇನೆಂದು ಕಳವಳಿಪುದನು ತಿಳಿದು ನಾರದಂ 

ನೃಪಗೆಂದನು !! 


ಮಧ್ಯಮಾವತಿ | ತ್ರಿಪುಟ ( ಮಿಶ್ರ ) 
ನೀನೆನಗಿ ಮಾತ | ರಾಣಿಯೊಳು ವಾ | ಗ್ಲಾನ ಪಡೆದ ಪರ್ವತ|| 
ಮಾನನಿಧಿ ದುಮ್ಮಾನವೇತ | ಕ್ಯೂನವೆಳ್ಳಿನಿತಿಲ್ಲ ನಿನ್ನೊಳು1 
ತಾನೆಯಮ್ಮಲೋರ್ವನನು ಸ | ನ್ಮಾನಿಸಲಿ ತವ ತರಳೆಯೊಲಿದು ॥ ೧ || 
ನಾಳೆಗೆ ನಡೆಯಲಯ್ಯ ! ಸ್ವಯಂವರ | ಲೀಲೆಯಿಂತಿರೆಯ ರಾಯ | 
ಬಾಲಿಕೆಯ ತಾ ಮೆಚ್ಚಿಯೊಬ್ಬಗೆ | ಮಾಲೆಯಿಕ್ಕಿದಡಿಲ್ಲ ಜಗಳ ವಿ - | 
ಶಾಲಮತಿ ಕೇಳೆನಲು ಋಷಿಕುಲ 1 ಮೌಳಿ ಪರ್ವತ ಸಮ್ಮತಿಸಿದ 


భామిని 
ಇಂತು ಮುನಿಗಳು ನಿರ್ಧರಿಸಿ ಭೂ - 
ಕಾಂತಪ್ಪಲು ಬಳಿಕಲಾ ಧೀ 
ಮಂತರಿರ್ವರು ನಾಳೆಗೈದುವೆವೆನುತ ಪೊರಡುತ್ಯ | 
ಕಾಂತೆಯಲ್ಲುದಿಸಿರ್ಪ ಮೋಹದೊ 
ಳಂತೆಗಾಣದೆ ಪಿಸುಣರಂದದೊ 
ಆಂತರಂಗದೊಳೊರ್ವನೋರ್ವನ ವಂಚಿಸಲು ಬಗೆದು ! ೧ || 


21 


ವಾರ್ಧಿಕ 
ಒಂದೊಂದು ಪಥವಿಡಿಯುತನೊನ ಹೊಣಕೆಯೊಳು 
ಮುಂದುಗಾಣದೆ ಮುಂದುವರಿಯುತಿರೆ ನಾರದಂ - 
ಗೊಂದು ಹಂಚಿಕೆ ಹೊಳೆದುದಾ ಪರ್ವತನ 

, ಪರಾಜಯಗೊಳಿಸಲಿಂತು ಮನವಿ | 
ಇಂದೀಗ ಸಾಗಿ ಪಾಲ್ಗಡಲೆಡೆಗೆ ದೇವ ಗೋ - 
ವಿಂದನ ಪದಾರವಿಂದವ ನೋಡಿ ಪಾಡಿಮುದ - 
ದಿಂದಲಾಂ ಬೇಡಿ ವರವನು ಕಾರ್ಯ ಸಾಧಿಸುವೆನೆಂದು 

ವೈಕುಂಠಕೈದೆ ॥ ೧ ॥ 


ಶಂಕರಾಭರಣ | ತ್ರಿವುಡೆ 
ಎಂದನಾ ಮಾಧವನು ಬಹಳಾ | ನಂದವಾದುದು ಕುಶಲವೆ ? ನಿನೆ - 
ಗಿಂದು ಸೌಖಾಗಮನವೇ ಮುನಿ | ವೃಂದತಿಲಕ || ೧ ಕೆ. 
ಭಜಕರಿಂಗಾನೆನಿತು ಮಾನ್ಯನೊ | ನಿಜದೊಳವರೆನಗಂತೆ ಗಣ್ಯರು ! 
ಸುಜನ ಸಂರಕ್ಷಣೆಯ ಹೊಣೆ ನಿಜಿ | ಭುಜದೋಸೆ|| ೨ || 
ಸಾಧುಗಳು ಸಂತೃಪ್ತಿಯಿಂ ಸ | ಮೋದದಿಂದಿರಲಾನು ಧನ್ಯನು | 
ಸಾಧನಂಗಳನಿತ್ತು ಬಿರುದನ್ನು ಸಾಧಿಸಿದರೇ || ೩ || 
ಈ ರಮೆಯು ವೈಕುಂಠ ಕೌಸ್ತುಭ | ಹಾರ ಪೀತಾಂಬರಗಳೇನು ಇ - { 
ರೀರ ಸಹ ಗಣಿಸುವೆನೆ ನತರು ! ದಾರಕಾಗಿ ? ! ೪ | | 


ಹಂಸಧ್ವನಿ | ರೂಪಕ 
ನಾರದನೆರಗಿ ನಿನ್ನಂದ ಬಣ್ಣಿಸಲು ನಾ - 1 
ನಾರೆಂದನರವಿಂದಾಕ್ಷನೊಳು | | 
ನೀರಿಂದ ಬಂದಾ ಮರೊಂದು ನಿಗಮ ತಂದ - ... 
ರಾರಿಂದಿರೇಶನೀ ಹೊರತು ? || ೧ || 
ಪರಮಪಾವನ ನಿನ್ನ ಕೃಪೆಗೆಯಿರುವುದೆ | 
ಬರಿದೆ ದೇಹಿಗಳೆಲ್ಲ ಭವದೆ 1 


17 


ನಿರತ ಕೋಶದೊಳಿರುತಿಹರೀ ಪಾಮರರೊಮ್ಮೆ | 
ಸ್ಮರಿಸದಿರ್ಪುದು ಕಷ್ಟ ನಿನ್ನ ೫ ೨ | 
ಕಾಮಾದಿಗಳು ಸಹ ನಿನ್ನೊಳಾದರೆ ಮೋಕ್ಷ| 
ಸಾಮ್ರಾಜ್ಯ ಸಾಧನವಹುದು || 
ಶ್ರೀಮಾನಿನಿಯು ಹಿರಣ್ಯಾಕ್ಷಾದಿಗಳು ನಿನ್ನ | 
ಕಾಮಕ್ರೋಧದಿ ಸೇರ್ದರೈಸೆ|| ೩ || 
ಸಗ್ಗದ ಲೋಭದೊಳಗದಿ ಬಲಿಯು ತಾ - | 
ನಗ ಳದಾನಂದ ಪಡೆದ . 
ಭರ್ಗ ಮೋಹದಿ ಬೆರೆದನು ಮದ ಮಧುಕೈಟ - | 
ಭರ್ಗಳ ಮುಕ್ತಿಗಾದುದಲ || ೪ || 
ದಾತ ನೀನೆನುತ ಪರ್ವತದಲ್ಲಿ ಮತ್ಸರಿ - | 
ಸುತ್ತಿದಿದೆನು ಸನ್ನಿಧಿಗೆ | 
ಪ್ರೀತಿಯೊಳೆನ್ನ ಸಂರಕ್ಷಿಸಬೇಕೆಂದು | 
ಬಿತ್ತರಿಸಿದನೆಲ್ಲ ಕಥೆಯು|| 2 || 

- ಶಹನ | ಜಂಪ 
ಖಲವೈರಿ ನಗುತೆಂದನೆಲೆ ಮುನಿಯ ವಿಷಯಗಳ | 
ಗೆಲಿದವರೊಳಗ್ಗ ಳರು ನೀವಿರ್ವರು | 
ಲಲನೆಗೆಳಸುತಲೀಗ ತೊಳಲುವಂತಾಯ್ತಂದ . | 
ಡಳವಾರಿಗಿನ್ನು ಗೆಲಲಾ ಕಾಮನನ್ನು ? || ೧ || 
ಹೇ ಪರಮಪುರುಷ ವೈವಾಹದಿಂ ಪಾಪವೆ? - | 
ನಾ ಪರ್ವತಂಗಾಕೆ ದೊರೆಯದಂತೆ || 
ನೀ ಪ್ರಸಾದಿಸು ನಾಳೆಗವನು ಕಪಿಮುಖದೊಳಾ- | 
ಭೂಪನಣುಗೆಗೆ ಕಾಣಲೆಂದೆಂಬ ವರವ || ೨ | 

ವಾರ್ಧಿಕ 
ಲೀಲಾವಿನೋದಿಯಂತಾಗಲೆನೆ ಮುನಿ ತೆರಳೆ 
ಮಾಲಲನೆಯಾಣ್ಮನಂ ಭಜಿಸಿ ಮೇಣ್ ಪರ್ವತಂ 
ಕೇಳಿದಂ ಭಲ್ಲೂಕಮುಖನಾಗಿ ನಾರದಂ ಸತಿಗೆ ಕಾಂಬಂದ ವರವ | 


ಪೇಳಲೇನಾ ಶ್ರೀಮತಿಯು ಪಿರಿಯರೆಂದಂತೆ 
ನಾಳೆ ನಡೆವೆನೆ ? ಹರಿಯ ಮರೆಯುವೆನೆ ? ಹಾಯೆನುತ 
ಗೋಳಿಡುತ್ತಿರಲುರುಳಿತಿರುಳು ತತ್ಸಮಯದೊಳು ಸ್ನಾನಾದಿವಿಧಿ . 

ಮುಗಿಸುತ || ೨ || 


ಕಂದ 
ಪದ್ಧತಿಯಂತಾಕೆಯು ಮನ 
ಶುದ್ದಿಯೊಳ್ಳೆತಂದು ದೇವ ಮಂದಿರದೆಡೆಗಂ | 
ಬದ್ಲಾಂಜಲಿಯಿಂ ಬೇಡಿದ - 
ತುದ್ದರಿಸೆನ್ನಂ ರಮೇಶ ಕೃಪೆಯಿಂದೆನುತಂ || ೧ || 


ಮೋಹನ ! ಅಪ್ಪ ( ಚಾಪು) 
ಏಕೆ ನಿರ್ದಯನಾದೆ ನೀನಿಂತು ಶ್ರೀನಿಧಿ | 
ನೂಕುತಿಹೆಯೋ ಋಷಿಯಾಶ್ರಮಕೆ ? || 
ಬೇಕು ನೀನೆಂದು ನೋಂಪಿಯ ನೋಂತರೆನಗೀಗ | 
ಶೋಕವೆ ಫಲವಾಗಬಹುದೆ ಕೃಪಾಂಬುಧ ? | ೧ | 
ನಿನ್ನಾಸ್ಯಶಶಿದರ್ಶನಾಕಾಂಕ್ಷೆಯಲ್ಲಿಹು - 1 
ದೆನ್ನ ಹೃತ್ಕುಮುದ ಕೋರಕವನಿಶ | 
ಇನ್ನೇನನೆಸಗಲಿ ? ರವಿಯುದಿಸಿದನಾಸೆ - | 
ಮಣ್ಣಗೂಡಿಸಿ ಮುನಿಪತ್ನಿಯಾಗಿಸಲೆನ್ನ || ೨ || 
ಸಿರಿಯನ್ನ ಸವತಿಯೆಂದೆಣಿಸಿ ಮತ್ಸರದಿ ; ತ - - 
ನ್ನರಮನೆ ನೆಂಟನೀತನ ಮನ್ನಿಸಿ | 
ಭರದೊಳಟ್ಟಲಿಕೆನ್ನ ಕನಸಿನ ರಾಜ್ಯವ - | 
ನುರಿಸಲಿಕಿವನೈದನಲ್ಲದಿನ್ನೇನೆಂಬೆ ! | ೩ | 
ಮದದಿಂದಲೆದೆಯೇರಲೆಣಿಸಿಲ್ಲ ತವದಿವ್ಯ | 
ಪದಸರೋಜದ ಸೇವೆ ಬಯಸಿದೆನು || 


24 


ಸದಯದೊಳದ ನೀನು ಕೊಡದಿರ್ದರೆನ್ನ ದು - | 
ರ್ವಿಧಿಯಲ್ಲದನ್ಯವಿದಲ್ಲಿ ಲಕ್ಷ್ಮೀಯನಲ್ಲ ! || ೪ || 


ಆರಭ | ಏಕ 
ಭಜಕರಿಗತಿಸುಲಭನು ತಾನೆನೆ ಪಂ - 1 
ಕಜದಳಲೋಕನ ಮೈದೋರಿ|| 
ನಿಜ ಶರಣೆಯ ಪಿಡಿದೆತ್ತುತೊರೆದ ವಾ ..! 
ರಿಜಮುಖಿ ಚಿಂತಿಸಬೇಡೆಲೆ ಮನದಿ || ೧ || 
ಬರುವೆನು ಮದುವೆಯ ಮಂಟಪದೆಡೆಗಾ - | 
ನರಗುವರನ ತೆರದೊಳು ದಿಟವು!! 
ಕೊರಳೊಳು ಮಾಲೆಯನಿಕ್ಕು ನೀನಾಗಲೆ ! 
ವರಿಸುವೆ , ಮರೆವೆನೆ ? ತೆರಳೆಲೆ ಜವದೆ || ೨ || 


ವಾರ್ಧಿಕ 
ಹರಿಯಿಂತು ಪೇಳಿ ಮರೆಯಾಗಲಾ ಸತಿಯು: ಮಂ | 
ದಿರವನುಳಿಯುತ ಗೇಹಕ್ಕೆದಲುನೃಪತಿ 
ಕರೆಸಿ ತನ್ಮಾಪ್ತರನು ಸಕಲ ಸನ್ನಾಹಮಂ ನೆರಹಿ ಸಂತಸದೊಳಿರಲು | 
ನೆರೆದ ಸಭೆಯಿಂ ಚಪ್ಪರದ ಶೋಭೆ ಮೆರೆಯೆ , ಮುನಿ - 
ವರರಾಗ ಬರಲು ನೃಪದಂಪತಿಗಳಿದಿರೆದ್ದು 
ಚರಣಗಳ ತೊಳೆದು ಕರ ಪಿಡಿದೊಯ್ತು ಮಂಟಪದೊಳವರ 

ಕುಳ್ಳಿರಿಸಿ ಬಳಿಕ ॥ ೧ ॥... 


ಸಾಂಗತ್ಯ 
ಕುವರಿಯ ಕರತಂದು ಹೂಮಾಲೆ ಕೈಗೀಯು- 1 
ತಿವರೊಳು.ನೀನೊಪ್ಪುವವರ || 
ಸವಿನಯದಿಂದ ಸ್ವೀಕರಿಸುತ್ತಲುಭಯಾನ್ನ - | 
ಯವ ಬೆಳಗಿಸುವುದೆಂದೆನಲು | ೧ | 


25 


ಮೊದಲೆ ನಿಶ್ಚಯವಾದ ತೆರದೆ ಭೂಪನ ಪುತ್ರಿ ! .. 
ಮದುವೆ ಮಂಟಪದೆಡಬಲವ | 
ಮುದದಿ ನೋಡಲು ಹೇಳಿದಂತೆ ಬಂದಿರುವ ಶ್ರೀ | 
ಪದುಮನಾಭಗೆ ಶಿರ ಬಾಗಿ | ೨ | | 
ಕಪಿಕರಡಿಗಳನ್ನು ವರಿಪೆನೆ ಜಗದೊಳು ! 
ನೃಪನಾ , ಭವೆಯಾದ ಬಳಿಕ ? !! 
ತಪಸಿಗಳಿಗೆ ಯಾತಕೀ ಪುಷ ಮಾಲಿಕೆ ? 
ಜಪಮಾಲೆಯಲ್ಲವೆ ಯೋಗ್ಯ ? 11 ೩ || 
ಮಾಲೆ ಹಾಕಿದಳರಗುವರನಂತೆಸೆವ ಮಾ - 
ಲೋಲನ ಕಂಠದೊಳಾಗ 1 
ಕಾಲಭೈರವನಟ್ಟಹಾಸಕಿಮ್ಮಡಿಯಾಗಿ | 
ಪೇಳಿದರಾ ಮುನಿವರರು || ೪ || 

ಸೌರಾಷ್ಟ್ರ 1 ತ್ರಿವುಡೆ 
ನೋಡಿದರೆ ಜನರೆಲ್ಲ ನಿಮ್ಮಯ 1 ನಾಡಿನೊಡೆಯನು ಗೈದ ಮೋಸವ | 
ರೂಢಿಪಾಲಾದನ ತಾ ಬರ 1 ಮಾಡಿಕೊಂಡು ! ೧ .! .. 
ಮೌನಿವರರಾದೆಮ್ಮನಿಂತಪ | ಮಾನಗೊಳಿಸಿದ ಬಗೆಯನೆಲ್ಲ ನಿ - 1 
ಧಾನಿಸಿರಿ: ನಾವಿವನ ಬಿಡುವೆವೆ | ಕಾಣಬಹುದು || ೨ || 
ಎಲವೊ ವೈವಸ್ವತನ ಕುಲದೊಳು1 ಹುಲುನೃಪಾಧಮ 

ನೀನು ಜನಿಸಲು | 
ಫಲವಿದಾದುದು, ಶುದ್ದ ವಿಳೆ ನೀ | ಸಲಹಿದಲ್ಲಿ || ೩ || 
ಅಡವಿಯೊಳು ತಿರುಗಾಡಿ ತಿನ್ನುವ | ಬಡವರೆನ್ನುತ 

ತಿಳಿದೆಯೇಂ ? ಫಡ !. 
ಸುಡಲು ಬಲ್ಲೆವು ನಿನ್ನ ಶಪಿಸುತ, 1 ಬಿಡುವೆವೇ ? | ೪ || 


ಕಂದ 


ಎಂದಾಕ್ರೋಶದಿನಿಂದಿರ - 
ಲಿಂದಿರೆಯರಸಂ- ನಿಜಾಕೃತಿಯೊಳಲ್ಲೆಸೆದಾ - 1 


26 


ನಂದದೊಳೊರೆದ ಈ - 
ನೀಂದ್ರರೆ ಸೈರಿಸಿರೆನುತ್ತಲೀ ಸವಿನುಡಿಯಂ || ೧ || 


9 


ರಾಗಮಾಲಿಕೆ | ಹಂಪೆ 
ಕಂತುವನು ಸುರಪತಿಯು ಬಹುಮಾನಿಪಂದು ; ಧೀ - | 
ಮಂತರಿರ್ವರು ನೀವು ಬೈದುದೇಕೆ ? !! 
ಸಂತತವು ಭೋಗಿಜನರಾತನನ್ನು ಪೂಜಿಸಲಿ ! 
ಬಂತೇನು ಕೊರತೆ ನಿಮಗದರಿಂದ ಪೇಳಿ 11 ೧ !! 
ಮಾನ್ಯರೆನ್ನುವ ಮದ; ವಿರಕ್ತರೆಂಬುವ ಗರ್ವ - | 
ವನ್ನಿಳಿಸಲೆನುತಿಂತು ನಿಮ್ಮ ನಾನು 11 
ಎನ್ನ ಮಾಯಾಸೂತ್ರದೊಳು ಬಂಧಿಸುತ್ತಲೀ | 
ಮಾನಿನಿಗೆ ನೀವೆಳಸುವಂತೆ ಗೈದಿಹನು || ೨ || 
ಅಪರಾಧಿಯಲ್ಲ ನೃಪನದರಿಂದೆ ನೀವೆನ್ನ | 
ಕಪಟ ನಾಟಕದಿ ನಟಿಸುತ್ತೆ ಬಹಳ ! 
ತಪಿಸಿದಿರಿ : ಕಾಮುಕರಿಗುಪಮಾನವಾಯ್ತಲ್ಲ- | 
ದಪಮಾನ ನಿಮಗಿಲ್ಲವಿದರಿಂದೆ ಜಗದೆ || ೩ || 
ಎನಗೆ ಸತಿಯಾದ ಶ್ರೀಮತೀ ವನಿತೆ: ಸುರ - | 
ಮುನಿವರರೆ ಬಿಡಿರಿನ್ನು ಮೊಹವನ್ನು || 
ಜನಕೆ ಸುಜ್ಞಾನವನ್ನು ಬೋಧಿಸುತ ಮೂಲೋಕ- | 
ವನು ಚರಿಸುತಿರಿ ನೀವು ಮೊದಲಿನಂದದೊಳು || ೪ || 


ವಾರ್ಧಿಕ 


ಹರಿಯೆ ನಿನ್ನ ವಿನೋದಲಹರಿಯಮ್ಮಯ ಮೂಗ 
ಹರಿವ ಹರಿತದ ಕತ್ತಿಯಾಯ್ತಲ್ಲರೀಗಳೀ 
ಹರಿಣಾಕ್ಷಿಗಾಗಿ ತರಹರಿಪಂತೆ ಗೈದ ನೀನದರಿನಿಂ ನಮ್ಮಂದದೆ | ... 


- 27 


ಹರಿಮಧ್ಯೆಯಂ ನೀಗಿ ಮರುಗಿ ನಾವ್ ಧರಿಸಿರ್ದ | 
ಹರಿಯ ಮೊಗವುಳ್ಳವರು ಸಹಕರಿಸಿದರೆ ಮರಳಿ 
ಹರಿಣಾ೦ಕಮುಖಿ ದೊರೆಯಲೆಂದು ಮುನಿಗಳು 

ಶಪಿಸಲೆಂದನಾನಂದಮಯನು | ೧ | 


ಮಧ್ಯಮಾವತಿ | ಏಕ 
ಪರಮಾದರದೊಳು ಧರಿಸಿದೆ ನಿಮಿಾ ! 
ವರವಚನವ ನಾನು || 
ಧರೆಯೊಳು ಧರ್ಮಸ್ಥಾಪನೆಗಿದು ಸಹ - | 
ಕರಿಪಾನುಗ್ರಹವಲ್ಲದೆ ಶಾಪವೆ ? || ೧ || 
ಶರಣರ ಪೊರೆಯಲು ಜನಿಸುವೆ ದಶರಥ - X 
ನರಸಿಗೆ ಮಗನಾಗಿ | 
ತರುಣೀಮಣಿ ಶ್ರೀಮತಿ ಸತಿ ಜನಕನ - 
ತರಳೆಯೆನಿಸುತೆನ್ನರಗಿಣಿಯಹಳು || ೨ | | 
ಅಡವಿಯೊಳಾವಿರಲೀಕೆಯ ರಕ್ಕಸ - | 
ರೊಡೆಯನು ಕದ್ದೊಯ್ಕೆ 
ಕಡು ಕಪ್ಪದೆ ತಾನಿರಲು ಸತೀತ್ವವ | 
ಬಿಡದೆಯೆ ನಾರೀಧರ್ಮವ ತೋರ್ಪಳು || ೩ | 
ಪುಡುಕುತಲೀಕೆಯ ನಾನೈದುತೆ ಕಪಿ - ! 
ಗಡಣದ ಗೆಳೆತನದಿ !! 
ಜಡಧಿಗೆ ಸೇತುವೆ ಬಂಧಿಸಿ ದುಷ್ಟರ ! 
ಪಡೆಯ ತರಿದು ಸನ್ಮಂಗಲವೀವೆನು || ೪ || 
ಗುಣದಲಿ ಪೆರ್ಕುತ ಮಳೆಬೆಳೆಯಾಗುತ | 
ಜನಗಣ ಮನದಣಿಯೆ | 
ಉಣುತಾನಂದವ ನಾಡನು ಬೆಳಗಿಸಿ | 
ಕುಣಿಯಲಿ ಶಾಂತಿಯ ಬೆಳದಿಂಗಳಲಿ ॥ ೫ !! 


ಕಂದ 
ಇಂತೆಂದೆಲ್ಲರ ನಾ ಶ್ರೀ - 
ಕಾಂತಂ ಸಂತೋಷವಾರಿಧಿಯೊಳ ಕೆಡಹು - ! 
ತಂತರ್ಧಾನವ ಪೊಂಗಲ್ ! 
ಸಂತರ್ ಗೋವಿಂದ ! ದೇಹಿ ಮಂಗಲಮೆಂದಮ್ || ೧ || 
ಕಣ್ಯಪುರೇಶನ ಪದ ಕಾ - | 
ರುಣ್ಯದೆ ಗೋಪಾಲಕೃಷ್ಣ ಹರಿದಾಸಂ ನಾಂ !! 
ಬಣ್ಣಿಸಿದೆಂ ಕನ್ನಡ ನುಡಿ - 1 
ವೆಣ್ಣಿನೊಳಿಹ ಭಕ್ತಿಭಾವದಿಂದೀ ಕಥೆಯಂ || ೨ || 


|| ಮಂಗಲಂ | 


ಯಕ್ಷಗಾನ 


ಮಧ್ಯಮ ವ್ಯಾಯೋಗ 


ಭಾಸಕವಿಯ ರಚನೆಯ ಆಧಾರದಿಂದ 


ಪಾತ್ರಗಳು 


ಯುಧಿಷ್ಟಿರ 
೨ . ಭೀಮಸೇನ 
೩ . ಅರ್ಜುನ 

ನಕುಲ | ಕೇವಲ ಒದ್ದೋಲಗದಲ್ಲಿ ಮಾತ್ರ 
೫ . ಸಹದೇವ ( ಕಾಣಿಸಿಕೊಳ್ಳುವವರು. 

ದೌಪದಿ | 
ಹಿಡಿಂಬಿ 
ಘಟೋತ್ಕಚ 

ಕೇಶವದಾಸ | 
೧೦ . ಬ್ರಾಹ್ಮಣಿ 
೧೧. ಮೊದಲ ಮಗ 
೧೨ . ಎರಡನೆಯವ ( ಮಧ್ಯಮ ) 
೧೩ . ಕೊನೆಯವ 


]೧] 


ಮಧ್ಯಮ ವ್ಯಾಯೋಗ 


ಶ್ರೀಃ|| 


ಸೌರಾಷ್ಟ್ರ 1 ತ್ರಿವುಡೆ 


ದೂತಮುಖದಲಿ ಸೋತ ಯಮಸಂ - 
ಜಾತ ಸತಿಯನುಜಾತ ಸಹಿತ ಸ - | 
ನಾತನದ ಪಥವಿಡಿದು ಸತ್ಯವ | ನೋತು ವನದಿ || ೧ || 
ಬಾಳುವೆಯ ರಣಕಣದೊಳಚಲ ನೃ - 
ಪಾಲನಿವನಂಕಿತಕೆ ಸರಿಯೆನೆ || 
ಶೀಲ ಸಿರಿ ಸಾಮ್ರಾಜ್ಯದೇಳೆ ಯೋ | ಛಾಳಿ ಮೆರೆವ || ೨ | | 
ಕಾಲದೊಳು ಮುನಿ ಭೌಮ್ಯರಿಂ ತನ - 1 
ಗೋಲೆ ಕರೆ ಬಂದಿರಲು ಸೋದರ | 
ಜಾಲಕರುಹಿದ ವಿವರಿಸುತ ಶ್ರ | ದ್ದಾ ಳು ಮುದದಿ || ೩ || 


31 


ಮಧ್ಯಮ ವ್ಯಾಯೋಗ, 


ಮಧ್ಯಮಾವತಿ | ಏಕ 
ಸೋದರರೆ , ನಿಮಗರಿವಿದೆಯಲ್ಲ | 
ಆ ರೌ ಯಷಿಗಳ ಮಹಿಮೆಯದೆಲ್ಲ 
ಶುದ್ಧಾತ್ಮರಾ ಶತಕುಂಭ ನಾಮಕದ | 
ಮೇಧವೊಂದರ ದೀಕೈಗೊಂಡು ಮಂಗಲದ || ೧ || 
ದಿವ್ಯ ಸಮಾರಂಭದೊಳು ಪಾಲುಗೊಳಲು | 
ಸೇವ್ಯ ಸೇವಕರೊಂದು ಗೂಡುತಿಂದಿನೊಳು | 
ನಾವು ಸಕಾಲದೊಳ್ಳತಹುದೆಂದು ! 
ಭಾವುಕರಿಂದ ರಾಯಸ ಬಂದುದೊಂದು || ೨ || 
ರಕ್ಷೆಗೆಂದೊರ್ವ ನಾಶ್ರಮವನ್ನು ! 
ಈಕ್ಷಿಸುತುಳಿದರೆ ಮಿಕ್ಕವರಿನ್ನು !! 
ಈಕ್ಷಣ ಪೊರಡಬೇಕೆನುವಗ್ರಭವನಾ | - 
ಪೇಕ್ಷೆಯನರಿತೆಂದ ನಾ ಭೀಮಸೇನ || ೩ || 


ಶಂಕರಾಭರಣ | ತ್ರಿವುಡೆ 
ಅಣ್ಣ ನಾನಿರೆ ಹೊಣೆಯನೊಪ್ಪಿಸ - 

ಲನ್ಯರನ್ನು ಕೇಳುವರೆ ? ನಿಜಗುಣ - | 
| ಕಿನ್ನು ಮೆಚ್ಚುಗೆಯೆನಿಸುವೀಕೃತಿ - ಗೆನ್ನ ನಿಲಿಸಿ || ೧ || 
ಸಂತಸದಿ ನೀವೆಲ್ಲ ಪೋಗುತ | 
ಮಂತ್ರಪೂತಾಕ್ಷತೆಯ ಗೊಳಿ, ನಾ | 
ನಾಂತೆ ರಕ್ಷೆಯ ದೀಕ್ಷೆಯೆನೆ ಗುಣ | ವಂತನೊಲಿದು || ೨ || 
ಅಹುದು ನೀನಿಹುದೆನುತ ಸತಿ ನಿಜ | 
ಸಹಜರಿಂದೊಡಗೂಡಿ ಧರ್ಮಜ | 
ವಿಹಿತ ವಿಧಿ ಸಮ್ಮತದ | ಸನ್ನಹ ಸಹಿತ ಸಾರ್ದ || ೩ || 


32 


ಮಧ್ಯ ಮೆವ್ಯಾಖೆಗೆ 


ವಾರ್ಧಿಕ 
ಕುಲನೋಡೆ ರಕ್ಕಸಿಯು ನೋಟಕ್ಕೆ ರೂಪಸಿಯು 
ಒಲವಿನಿಂ ಮಾನವಿಯು ಭಾವದಿಂ ವಿರಹಿಣಿಯು ! 
ಕಲಿ ಭೀಮಕಾಮಿನಿ ಹಿಡಿಂಬಿ ತನ್ನನದೊಳಗೆ ಕಾದಲನ ಕನವರಿಸುತ | 
ಕಳೆದ ಶುಭದಿನಗಳಿನ್ನೊಮ್ಮೆ ತನ್ನಯ ಬಾಳ | 
ಗಳಿಗೆಯೋಳು ಬಾರದುಳಿಯದು ಸಿದ್ದವೆಂದೆಂಬ | 
ನಿಲುಮೆಯಿಂ ವ್ರತವಿಡಿದು ಬಾಳಿರ್ದು ನಿಜಸುತನ 

ಕರೆಯೆ ಬರುತೆಂದ ಮಣಿದು 1 ೧ & 

- ಭೈರವಿ | ಜಿಂಪೆ 
ಅಮ್ಮ ದುಮಾನಕಾರಣವೇನು ಮೌನದಲಿ | 
ಸುಮ್ಮನೇ ಶೋಕಿಸಲು ಫಲವೇನು ಬರಿದೆ | ೧ | 
ಎನಗರುಹು ಯತ್ನಿ ಸುವೆ ವಿಘ್ನಗಳಕಡೆಗಣಿಸಿ | 
ತನುಮನೋಬಲದ ಸಾಧನೆಗಳಲಿ ದಿಟದಿ || ೨ || 
ಎನುವ ಮಗನನು ತಾಯಿ ವಾತ್ಸಲ್ಯಮಯಿಯಾಗಿ 1 
ಮನಮೆಚ್ಚಿ ಮುಡಿಯ ನೇವರಿಸಿ ಹೇಳಿದಳು || ೩ || 

ಕೇದಾರಗೌಳ | ಅಷ್ಟ 
ನಮ್ಮಭ್ಯುದಯ ಬಯಕೆಯೊಳಾನು ಸಂತತ ! ! 
ಧರ್ಮಮಾರ್ಗದಿ ಚರಿಪ ! 
ಮರ್ಮವ ಬಲ್ಲೆ ನಾನೀಗೊಂದು ನೋಂಪಿಯ 
ಕರ್ಮದೀಕ್ಷೆಯೊಳಿಹೆನು || ೧ || 
ವ್ರತದುದ್ಯಾಪನವಿಂದು ಸಂಜೆಗಪ್ಪುದು ಪ - 
ದ್ದತಿಯಂತೆ ಪಾರಣೆಗೆ || 
ಹಿತಮಿತ ಶುದ್ದ ಮಾನವಮಾಂಸದಾವಶ್ಯ - ! 
ಕತೆ ಯಿದೆಯೊದಗಿಸೆನೆ !! ೨ !! 


33 


ಮಧ್ಯ ವವ್ಯಾಯೋಗೆ 


ಇಷ್ಟು ಕಷ್ಟಕೆ ನೀನದೆಷ್ಟು ಚಿಂತಿಪೆ ತಾಯೆ | 
ಇಷ್ಟ ಭೋಜ್ಯವನೀಗಲೆ | 
ಕಷ್ಟವಿಲ್ಲದೆಯೆ ಬೇಕಷ್ಟ ನಾ ತರುತ ನಿ - | 
ಇಷ್ಟವ ತೀರ್ಚುವೆನು 


ಭಾಮಿನಿ 
ಎನುವ ಮಗನನು ಹರಸಿ ಬೀಳ್ಕೊಳ 
ಲನಿತರೊಳು ಕಾಂತಾರಮಾರ್ಗದಿ 
ವನಿತೆ ಸಹ ತನುಭವರ ಮೂವರ ಕೂಡಿ ಮಾತುಲನ ! 
ಮನೆಯೊಳುಪನಯನಕ್ಕೆ ದ್ವಿಜ ಸ 
ಜೈನನು ಕೇಶವದಾಸನೆಂಬೊ - | 
ರ್ವನು ಬರುತ್ತಿರೆ ಕಂಡು ದಾನವ ತಡೆದು ನಿಲ್ಲಿಸುತ || ೧ || 

ಶಂಕರಾಭರಣ | ಮಟ್ಟೆ 
ಎಲ್ಲರೊಟ್ಟಿಗೆಲ್ಲಿ ಪಯಣ ನಿಲ್ಲಿರೆ ಕ್ಷಣ || 
ಗುಲ್ಲು ಗಿಲ್ಲು ಮಾಡೆ ಕೊಂದು ಕಳೆವೆ ತಕ್ಷಣ | ೧ || 

- ಸಾಂಗತ್ಯ 1 ರೂಪಕ 
ಧುರಧೀರ ಲಾಲಿಸುದ್ಯಾವಂಕಗ್ರಾಮದೊ | 
ಳಿರುವನೆನ್ನಯ ಸತಿಯಯ್ಯ | 
ವರ ಯಜ್ಞ ಬಂಧು ನಾಮಕನಾತನೆಮ್ಮನು ! 
ಕರೆದಿರುವನು ತನ್ನ ಮಗನ | ೧ | 
ಬ್ರಹೋಪದೇಶ ಸಮಾರಂಭವೆಂದದ - | 
ಕೊಮ್ಮೆ ಪೋಗುತ ಬಪ್ಪೆನೆನುತ || 
ಬ್ರಾಹ್ಮಣ ನಾನೆನ್ನ ವರ ಕೂಡಿ ಪೊರಟಿಹೆ ! 
ಧರ್ಮವರಿತು ಬಿಡು ಪಥವ | ೨ | 


34 


ಮಧ್ಯಮ ವ್ಯಾಯೋಗ 


ಲೇಸಾಯಿ ನಿಮ್ಮೊಳೊರ್ವನೆನ್ನವ್ವನ | 
ಗ್ರಾಸಕೊದಗೆ ಮಿಕ್ಕವರನು | | 
ಘಾಸಿಗೈಯದೆ ಕಳುಹುವೆನೆನೆ ಕೇಶವ - | 
ದಾಸ ತಾನಳಿವೆನೆಂದೆನಲು || ೩ || 
ಸತಿಯಾಗಲದು ಸಲ್ಲ ಬಹೆನು ತಾನೆಂದರೆ 
ಸುತರು ನಾವಿರೆ ಮೂರು ಜನರು | 
ಹಿತವನಯ್ಯಗೆ ಮಾಡದಿರೆ ಫಲವೇನು ಸ - 1 
ಮೃತಿಯಿಂದ ಬಹೆವೆಂದರವರು || ೪ || 

ಕಾಂಬೋಜಿ 1 ಜಂಪೆ 
ಆವಶ್ಯದಿಂದಧಿಕ ಆಗ್ರಹವು ತನಗಿಲ್ಲ | 
ಮೂವರೊಳಗೊರ್ವನೇ ಸಾಕು || 
ನೀವು ನಿಮ್ಮೊಳಗೊಬ್ಬನನ್ನಾರಿಸಲ್ಕವನ | 
ಸಾವಧಾನದೊಳೊಯ್ಕೆ ಮನೆಗೆ || ೧ || 
ಎಂದ ದನುಜನ ನುಡಿಗೆ ಸೀಮಂತಪುತ್ರನನು | 
ತಂದೆ ತಾನೆಂತು ಕಳುಹುವೆನು || 
ಮುಂದೆ ಪಿತೃಗಳಿಗೆಳ್ಳುನೀರಬಿಡಲುಳ್ಳವನ ! 
ನೆಂದೆಂದಿಗೂ ಬಿಟ್ಟುಕೊಡೆನು || ೨ | | 
ಮಾತೆಗತಿಮಮತೆ ಸಹಜವು ಕೊನೆಗೆ ತಾ ದಡೆದ ! 
ಜಾತನಲಿ ಸಂಸಾರದೊಳಗೆ !! 
ಮಾತೆಯುದರಾಗ್ನಿಗಾಹುತಿಯಿವ ಸತ್ಪುತ್ರ - 
ನೀ ತಾಯನೋವ ತಿಳಿಯಯ || ೩ || 

ಬಿಲಹರಿ | ಅಪ್ಪ 
ಎನೆ ಕೇಳು ಮಧ್ಯಮಪುತ್ರ ! ತನ್ನ ! 
ಮನದೊಳು ತಾನೆ ಯೋಚಿಸುತ ಸತ್ಪಾತ್ರ ! 


35 


ಮಧ್ಯಮ ವ್ಯಾಯೋಗ 


ತನುವಿದರಿಗುಪಕಾರ | ಕಾಗಿ | 
ವಿನಿಯೋಗವಾಗಲಿಕಘಪರಿಹಾರ || ೧ 11 - 
ಎನುತ ಮಾತಾಪಿತರಡಿಗೆ । ಬಾಗಿ | 
ವಿನಯದಿ ಪಡೆದವರಿಂದ ಬೀಳ್ಕೊಡಿಗೆ || 
ದನುಜನನ್ನನುಸರಿಸುತ್ತ ಬಂದು | 
ವನದ ಮಾರ್ಗದಿ ದಾಹದಿಂದೊಣಗುತ್ತ || ೨ || 
ತಡೆದೆಂದ ತಾಳೆ ನೀರಡಿಕೆ | ತೀರ್ಚು | 
ತೊಡನೆ ಬಂದಪೆನಯ್ಯ ಸಲಿಸೆನ್ನ ಬಯಕೆ || 
ನುಡಿಗೆ ತಪ್ಪುವನಲ್ಲವೆಂದು | ಭಾಷೆ | 
ಕೊಡಲೊಡಂಬಡಲು ಘಟೋತ್ಕಚನಂದು || ೩ || 


ವಾರ್ಧಿಕ 
ಪೋಗಿ ಬಾ ತ್ವರೆಯಿಂದ ತೊರೆಯಿಂದ ನೀರೀಂಟಿ | 
ಸಾಗಿ ನೀ ಬರುವನಕ ಕಾದಿರುವೆನೆನೆ ಕೇಳು || 
ತಾಗಲೆಂದೊಪ್ಪತ ಜಲಾಶಯವೆ ಪುಡುಕುತ್ತಿದಿದಂ ದ್ವಿಜತನುಜನು ! 
ಬೇಗ ತಾ ಬರ್ಪೆನೆಂದೈದಿದನ ಕಾದು ಸಾ - | 
ಕಾಗಿ ಖಳ ಸಿಡಿದೆದ್ದು ಪೆಸರರಿಯದಾತನಂ || 
ಕೂಗಿದಂ ಮಧ್ಯಮಾ ಮಧ್ಯಮಾ ಎಲ್ಲಿರುವೆ 

ನೀನೆಂದು ವನನಡುಗಲು || ೧ || 


ಸೌರಾಷ್ಟ್ರ 1 ತ್ರಿವುಡೆ 
ಕೇಳಲಾಕರೆ ಭೀಮಸೇನನು 1 
ತಾಳುತಚ್ಚರಿಯನ್ನು ಕುಂತೀ | 
ಬಾಲರೊಳು ಮಧ್ಯಮನು ತಾನಿಹೆ 1 ನಲ್ಲದನ್ಯ | ೧ || 


ಮಧ್ಯಮವ್ಯಾಯೋಗೆ 


ಮಧ್ಯಮನ ಯಾರವನು ಕೂಗುವೆ | 
ಶುದ್ಧ ಶುಂಠನ ಹುಚ್ಚು ಬುದ್ದಿಯ | 
ತಿದ್ದು ವೆನು ತಾನೆನುತ ವೇಗದೊ 1 ಳೆದ್ದು ಬಂದು | ೨ | 
ನೋಡಿದನು ತನ್ನಾ ಕೃತಿಯ ಪಡಿ ! 
ಮೂಡಿ ಬಂದಂತಿಹನ ತಕ್ಷಣ ! 
ಮೂಡಿದುದು ವಾತ್ಸಲ್ಯ ಹೃದಯದಿ ! ಗಾಢವಾಗಿ # ೩ | | 

* ಬೇಗಡೆ ಅಷ್ಟ 
ವೀರ ಧೀರೋದ್ದತ ಕುಮಾರಕನೆ | ಯಾರಯ ಭಳಿರೆ , ವಿ - | 
ಚಾರಿಸುವೆ ನೀನಾರ ನುಡಿಯೊಡನೆ 1 
ಆರ ಮಗ ಪೆಸರೇನು ಕಾಡಿನ ! ದಾರಿಯೋಳುಕೂಗಾಡುತಿಹೆ ನಿ - 1 
ನೂರದಲ್ಲಿ ವಿಚಿತ್ರ ಭವ್ಯಾ 1 ಕಾರ ಮನದ ವಿಕಾರವೇನಿದು 11೧ 11 
ಮಾತನಾಲಿಸೆ ಸುಪ್ತಭಾವದೊಳು | ಸಬ್ಬಕ್ಕಿಯುದಿಸಲು 1 
ಯಾತುಧಾನನು ಪೇ ವಿನಯದೊಳು | | 
ತಾತನಾ ಕಲಿಭೀಮ ಪೆತ್ತಿಹ | ಮಾತೆ ದೇವಿ ಹಿಡಿಂಬಿ ದನುಜರ 1 
ನಾಥನಿಹೆನು ಘಟೋತ್ಕಚಾಖ್ಯನು ! ಭೂತಳದಿ ವಿಖ್ಯಾತಿವಡೆದಿದೆ !! ೨ & 
ಜನನಿಯಪ್ಪಣೆಯಂತೆ ಪಾರಣೆಗೆ | ಆವಶ್ಯನೆನಿಸುವ - 1 
ಮನುಜನನು ಪಿಡಿದೊಯ್ಯಲಾ ಬಗೆಗೆ !! 
ವನದೊಳೊರ್ವನ ದೊರಕಿಸಿದೆ ಜೀವನವನೀಂಟುತ 
ಬರುವೆ ನೆಂದವ. ನನಗೆ ನೆವನವ 
ಪೇಳಿಯಡಗಿಹ ನಿನಗೆ ತಿಳಿದಿದೆಯಾದರರು || ೩ || 


ಸಾಂಗತ್ಯ 1 ರೂಪಕ 


ನಿನ್ನೀ ವಯೋಮಾನಕೊಪ್ಪುವ ನಡೆನುಡಿ - 1 
ಗಿನ್ನೇನು ಪಡಿನುಡಿ ನುಡಿವೆ | | 


37 . 


ಮಧ್ಯಮ ವ್ಯಾಯೋಗೆ 


ಚೆನ್ನಾಯು ಭೀಮನ ಸುತನೆಂದೆ ನೀನವ ! 
ನನ್ನು ಬಲ್ಲೆಯ ಪೇಳಾರವನು ॥ ೧॥ 
ಕಂಡರಿವಿಲ್ಲವು, ಕಾಣುವುದೇಕೆನ್ನ ! 
ಕಂಡರೆ ತಿಳಿಯದೇನವನ | 
ಗಂಡುತನವು ? ಸಾಕ್ಷಿ ಯಾಕೆ ಬೇರಿದಕೆ ಪ್ರ - | 
ಚಂಡ ವಿಕ್ರಮಿಯೆಂಬುವುದಕೆ || ೨ || 
ಅಮ್ಮನಾತನ ಘನತೆಯ ಬಣ್ಣಿಸಿರಬಹು - | 
ದೊಮ್ಮೆಗೆಯದನೆಮ್ಮಿ ನೀನು | | 
ಸುಮ್ಮನೆ ಘನವೆಂಬೆ ಪದಕರ್ಥ ಕಲ್ಪಿಸಿ | 
ಭೀಮನೆಂದಭಿಮಾನ ತಾಳಿ | ೩ || 
ಮಿತಿ ಮೀರುತಿದೆ ಮಾತು ಗಂಡಿನೊಳೊರ್ವನೆ | 
ಕೃತಿಯೊಳು ಮುಪ್ಪಿತನೆಂದು | | 
ಕೃತಿಯಿಂದಾತನ ಜಾತ ನಾನೇ ತೋರುವ ಮುನ್ನ ! - 
ಹಿತದಿ ಬಾಯುದರೊಳಿತು || ೪ || 


ಕಂದ 


DO 


ಎಂದೆನಲಾ ಬಕರಿಪು ನಿಜ | | 
ನಂದನನಿಗೆ ತನ್ನೊಳಿರ್ಪ ಭಕ್ತಿಯ ಬಗೆಗಾ || 
ನಂದವು ವರ್ಧಿಸೆ ಬಳಿ ಕಿಂ - | 
ತೆಂದಂ ಬಿಡು ಹೋಗಲೇತಕಾ ನುಡಿಯೊಗಳ್ || ೧ || 


ವಾರ್ಧಿಕ 
ಮಧ್ಯಮನವಧ್ಯರಲಿ , ಸ್ವಾಭಿಮಾನಿಗಳಲ್ಲಿ | 
ಮಧ್ಯಮನು, ಲೋಕದಲಿ ಮಧ್ಯಮಸ್ಥಿತಿಯವನು ! 
ಮಧ್ಯಮನು ಸೋದರರ ಸಾಲಿನಲಿ, ಕೇಳಿನ್ನು ಪಂಚಭೂತಂಗಳೊಳಗೆ || 


38 


ಮಧ್ಯಮವ್ಯಾಯೋಗ 


ಮಧ್ಯಮನು, ರಾಜರಲಿ ಮಧ್ಯಮನು, ಜನನದಿಂ || 
ಮಧ್ಯಮದ ಲೋಗನಿಣೆ, ಹೆಚ್ಚೇಕೆ ? ಸರ್ವದಾ 
ಮಧ್ಯಮನು ಸರ್ವಕಾರ್ಯಗಳಲ್ಲಿ ನಾನಿರುವೆನೆನುತಲಾ 

- ಮರುಸುತನು || ೧ || 


ಮಾರವಿ | ವಿಕ 


ಬಿಟ್ಟು ಬಿಡಾ ಮಧ್ಯಮನನು ನೀಧುರ ! 
ಗೊಟ್ಟಿ ಮಧ್ಯಮನ || 
ದಿಟ್ಟತೆಯಡಗಿಸೆ ನೀನಹೆ ಬ್ರಹ್ಮ || 
ಸೃಷ್ಟಿಯೊಳುತ್ತಮನು || ೧ || 
ಉತ್ತಮನಾಗಲು ಹೆಣಗುವೆನೆನ್ನಯ | 
ಶಕ್ತಿಯ ವ್ಯಯಿಸುತಲಿ | | 
ಸತ್ವವು ಕ್ಷೀಣಿಸಲೊಮ್ಮೆಗೆ ನಾನಧ - 1 
ಮತ್ವಕೆ ಸಲಲಾರೆ || ೨ 
ನಾ ಸೋತರೆ ತವ ಮಾತೆಗಿರುವ ಹಿರಿ ! 
ದಾಸೆಯು ತೀರುವುದು !! 
ನೀ ಸೋಲಲು ದ್ವಿಜನನ್ನುಳಿದೆನ್ನಯ ! 
ದಾಸ್ಯಕೆ ಬಹೆಯೇನು | ೩ || 
ಬಡಿವಾರದ ನುಡಿ ಹಿರಿತನಕೊಪ್ಪದು | 
ಬಡಿದಾಡುತ ನೋಡು| 
ಹುಡುಗನ ಕೈಗುಣ ತೋರುವೆ ನಿನ್ನಯ | 
ಗಡಸುತನವ ಮುರಿದು || ೪ || 
ನಿನ್ನಯ ನುಡಿಯಾಲಿಸಿದರೆ ತನ್ನಯ ! 
ಮುನ್ನಿನ ಬಾಲ್ಯವದು || 


39 


ಮಧ್ಯಮ ವ್ಯಾಯೋಗ 


ಕಣ್ಣೆದುರಿಗೆ ಕುಣಿವಂತಿದೆ ಸೋತೆನು | 
ಜಾಣೆಯ ನುಡಿಗಳಿಗೆ || ೫ || 
ಸೋತಿರೆ ನಿರ್ಣಯದಂದದಿ ಬರುವುದು ! 
ಮಾತೆಯ ಸನ್ನಿಧಿಗೆ || 
ಮಾತೆರಡಿಲ್ಲವು ಪೊರಡೆನೆ ಮಾರುತಿ ! 
ಯಾತನನೊಡಗೊಂಡು || ೬ || 


ಭಾಮಿನಿ 
ಬರಲು ಕಂಡಾ ದನುಜೆ ಪ್ರೇಮದೊ | 
ಆರಗೆ ನೋಡಿದ ಕಲಿ ಘಟೋತ್ಕಚ | 
ಬೆರಗುಗೊಂಡಿರೆ ತಾಯಿ ತವ ಪಿತನೀತನೆಂದೆನಲು | 
ಪರಮ ಭಕ್ತಿಯನಾಂತು ನಮಿಸಲು ! 
ತರಳನನು ಪಿಡಿದೆತ್ತಿ , ತರುಣಿಯ | 
ಪಿರಿದು ಸಂತೈಸುತ್ತ ತೋಷದಿ ಮೆರೆದನಾ ಭೀಮ | ೧ | 


OCO 


40. 


ಗುರುಕುಲ ಪ್ರಿಂಟರ್ , ಪೆರ್ಲ . 


